


ಪ್ರಕಾಶಕರು : 
ಮಚಂದ್ರ ಬುಕ್‌ ಡಿಪೋ, 
ಮೈಸೂರು 


UNIVERSAL 
LIBRARY 
ಇಷ್ಟ್‌ 


OU 20068 


AdVddl | 
IVSHAINN 


OSMANIA UNIVERSITY LIBRARY 
Call No. Accession No. 
Author 
Title 


This book should be returned on or before the date 
last marked below. 


ನಿಮ್ಮಿ ಬೀರಿ 


(ಆರೋಗ್ಯ ಸಾಧನನಾರ್ಗ ಪ್ರಥಮ ಚಿಕಿತ್ಸಾ ಕ್ರಮದೊಡನೆ, ಮಾಧ್ಯಮಿಕ 
ಶಾಲಾ ಪರೀಕ್ಷೆಗೆ ಗೊತ್ತಾದ ಪಠೈಭಾಗಗಳನ್ನು ಅನುಸರಿಸಿ ಬರೆಯಲಾಗಿದೆ) 


ನಭ 


ಶ್ರೀ ರಾಮಚಂದ್ರ ಬುಕ್‌ ಡಿಪೋ 
ಮೈಸೂರು 
೧೯೪೯ 


ಮೊದಲನೆ ಮುದ್ರಣ ೧೯೪೮ 
*ಎರಡನೆ ಮುದ್ರಣ ೧೯೪೯ 


ಎಲ್ಲ ಹಕ್ಕುಗಳನ್ನೂ ಕಾದಿರಿಸಲಾಗಿದೆ 


ಬೆಲೆ: ಒಂದೂವರೆ ರೂಪಾಯಿ 


ಮುದ್ರಕರು . 
ಜಿ, ಎಚ್‌, ರಾಮರಾವ್‌, ಬಿ, ಎಸ್‌ಸಿ, 
ಮೈ ಸೂರು ಪ್ರಿಂಟಿಂಗ್‌ ಮತ್ತು ಪಬ್ಲಿಷಿಂಗ್‌ ಹೌಸ್‌, ಮೈಸೂರು, 





* ಈ ಮುದ್ರಣದಲ್ಲಿ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ವಿಸ್ತರಿಸಲಾಗಿದೆ, 


ಮೊದಲನೆ ಮುದ್ರಣದಲ್ಲಿದ್ದ ಸಂವಾದರೂಪನನ್ನು ಸಾಧಾರಣ ರೀತಿಗೆ ಬದಲಾ 
ಯಿಸಲಾಗಿದೆ. 


ಮುನ್ನುಡಿ 


ಆರೋಗ್ಯ ಎಂದರೆ ರೋಗನಿಲ್ಲದಿರುವುದು ಮಾತ್ರ ಅಲ್ಲ. ವ್ಯಕ್ತಿಯು 
ಅನುಭವಿಸುತ್ತಿರುವ ದೇಹ ಮತ್ತು ಮನಸ್ಸಿನ ಪೂರ್ಣ ಬೆಳವಣಿಗೆಯ 
ಸಾಮರ್ಥ್ಯಕ್ಕೆ ಟಿರೋಗ್ಯ ವಂದು ಹೇಳಬೇಕು. ವ್ಯಕ್ತಿಯು ತನ್ನ 
ಆರೋಗ್ಯವನ್ನು ಕಾಪಾಡಿಕೊಠಿಡರೆ ಮಾತ್ರ ಸಾಲದು ; ಜನಾಂಗದ 
ಆರೋಗ್ಯವ್ನ ೈದ್ಧಿ ಯಾಗುವಂತೆ ನೋಡಿಕೊಳ್ಳ ಬೇಕು. ಕೆಲವು ವರ್ಷಗಳ 
ಹಿಂದೆ ಸಾರ್ವಜನಿಕ ಅರೋಗ್ಯರಕ್ಷಣೆಯ ಹೊಣೆಗಾರಿಕೆ ಪೌರಸಭಿ 
ಗಳಿಗೆ ಮತ್ತು ಸರಕಾರದ ಆರೋಗ್ಯ ಇಲಾಖೆಗಳಿಗೆ ಮಾತ್ರ ಸೇರಿ 
ದ್ಹೈಂದು ತಿಳಿಯಲಾಗಿತ್ತು. ಆ ತಪ್ಪು ಭಾವನೆ ಈಗ ಮರೆಯಾಗು 
ತ್ತಿದೆ... ಈಗ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡರೆ 
ಮಾತ್ರ ಸಾಲದು. ಒಟ್ಟು ಜನಾಂಗದ ಆರೋಗ್ಯ ಮತ್ತು ಪುರೋಭಿ 
ವೃದ್ದಿಯೂ ಆಗುವಂತೆ ಪ್ರತಿಯೊಬ್ಬರೂ ನಡೆಯಬೇಕಾಗಿದೆ. ಹಾಗಾ 
ಗಲು ಶರೀರ ವಿಜ್ಞಾನ, ಸಾರ್ವಜನಿಕ ಆರೋಗ್ಯಸೂತ್ರ, ಹಾಗೆಯೇ 
ರೋಗನಿನಾರಣಾ ಮಾರ್ಗವನ್ನು ಅರಿತುಕೊಳ್ಳ ಬೇಕು. 

ಶ್ರೀ ನ. ಭದ್ರಯ್ಯನನರು ಈ ವಿಷಯಗಳನ್ನೊ ಳಗೊಂಡ ಒಂದು 
ಸಣ್ಣ ಪುಸ್ತಕವನ್ನು ತಂದಿದ್ದಾರೆ. ಲೇಖಕರು ಶರೀರ ನಿಜ್ಞಾನ, 
ಆರೋಗ್ಯ ವಿಜ್ಞಾನ, ಸಾಂಕ್ರಾಮಿಕ ರೋಗಳು ಇವುಗಳ ಜೊತೆಗೆ 
ಪ್ರಾಥಮಿಕ ಚಿಕಿತ್ಸೆಯ ಸೂತ್ರಗಳನ್ನೂ ವಿವರಿಸಿದ್ದಾರೆ. ಕನ್ನಡದಲ್ಲಿ ಈ 
ಬಗೆಯ ಪುಸ್ತಕಗಳು ನಿರಳ. ಸರಳವಾಗಿ ಸ್ವಾರಸ್ಯವಾಗಿ ವಿಷಯಗಳನ್ನು 
ತಿಳಿಸಲಾಗಿದೆ. ಪುಸ್ತಕದಲ್ಲಿ ಬೇಕಾದಷ್ಟು ಚಿತ್ರಗಳೂ ತುಂಬಿನೆ. 

ಈ ಪುಸ್ತಕವು ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳ ಉಪಯೋಗ 
ಗಕ್ಸಿ ಡಲು ಉತ್ತಮವಾಗಿದೆ ಎಂದು ಹೇಳಬಯಸುತ್ತೇನೆ. ಆರೋಗ್ಯದ 
ವಿನೆಯದಲಿ ಆಸಕ್ತರಾಗಿರುವ ಪ ಪ್ರತಿಯೊಬ್ಬ ರಿಗೂ ಈ ಪುಸ್ತಕ ಉಪಕಾರಿ 
ಯಾಗಿದೆ ಎಂದು ಹೇಳಲೂ ನನಗೆ ಸತ 


ಮೆಡಿಕಲ್‌ ಕಾಲೇಜು ನಿ, ಆರ್‌". ನಾಯಿಡು, 
ಮೈಸೂರು, 12-7-48 Professor of Pathology & Pathologist 


ಅನುಕ್ರಮಣಿಕೆ 


ಪುಟ 
೧ ಆರೋಗ್ಯ ಭಾಗ್ಯ ೨ 
೨ ದೇಹರಚನೆ; 

ರಚನೆ ೫ 
ಮಾಂಸಖಂಡಗಳು ೧೨ 
ಆಹಾರ ಪಚನ ಕ್ರಮ ೧೬ 
ಮೆದುಳು ೨೫ 
ಹೃದಯ ಷ್ಲಿಜೆ 
ಶುದ್ಧಿ ಕರಣಾಂಗಗಳು ೪೦ 
ರಕ್ತ ೫೧ 

ತಿ ಆರೋಗ್ಯಪ್ಪ ಪ್ರಕರಣ 
ಆರೋಗ್ಯ ೩೦ 
ವಾಯು ೬೨ 
ನೀರು ೬೫ 
ಉಡುಪು ೭೦ 
ವಾಸ ೭೧ 
ಅಹಾರ ೭೫ 
೫ ದೇಹರಕ್ಷಣೆ ೯೫ 
೬ ಪ್ರಥಮ ಚಿಕಿತ್ಸೆ ೧೦೯ 


ಕೃತಜ್ಞತೆ 





ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ 
ಡಾ| ನಿ. ಆರ್‌, ನಾಯಿಡು, M.B.B,S,, 
M.S.M.R.C.P. Professor of patho- 
logy ಹಿ pathologist ಅವರು ದಯೆಮಾಡಿ 
ಈ ಪುಸ್ತ ಕವನ್ನು ಪರಾಂಬರಿಸಿ ಮುನ್ನುಡಿ 
ಬರೆದುಕೊಟ್ಟಿದ್ದಾ ಕ ಅದಕ್ಕಾಗಿ ಅನರಿಗೆ ತುಂಬ 
ಖಯಣಿಯಾಗಿದ್ದೇನೆ, ನಭ, 


“ ದೇಹವಿದು ನೀನಿರುವ ಗುಡಿಯೆಂದು ತಿಳಿದು 
ಗುಡಿಸುವೆನು ದಿನದಿನವು ದೇವ, ದೇವ; 
ಬುದ್ಧಿ ಯಿದು ಗುಡಿಯೊಳುರಿಯುವ ದೀಪವೆಂದು 
ಅಮಲ ಚಿಂತೆಯ ತೈಲವನು ತುಂಬುವೆ.” 


ಕುವೆಂಪು 





ಒಂದಂಗುಲದ ಎರಡು ಮೊಳೆಯಾಗು 
ವಷ್ಟು ಕಬ್ಬಿಣ 





| ಮ 


ಒತು. ಸಾವಿರ ಸೀಸೆ ಯಂಗೆ 
ಬೇಕಾಗಬಹುದಾದ ಇಂಗಾಲ 


ಸುಮಾರು ೧೪೦ ಪೌಂಡ್‌ ತೂಕವುಳ್ಳ ಮನುಷ್ಯನ ದೇಹದಲ್ಲಿರುವ ರಾಸಾಯೆನಿಕ ಸಾಮಾನುಗಳು, 
ಈ ದೇಹರಚನೆಗೆ ಬೇಕಾದ ಈ ಎಲ್ಲಾ ಸಾಮಾನುಗಳ ಬೆಲೆ ೫ ರೂಪಾಯಿಗಿಂತ 
ಹೆಚ್ಚಾಗಲಾರದು, 


After ‘ Miracle of life ' 


ಆರೋಗ್ಯ ಭಾಗ್ಯ 


ಭಾಗ್ಯವೆಂದಾಕ್ಷಣ ನಮಗೆ ನೆನಪು ಬರುವುದೆಂದರೆ ಹಣಕಾಸ್ಕು 
ಭೂಮಿಕಾಣಿ, ಮನೆಮಕ್ಕಳು. ಹೌದು, ಇವೆಲ್ಲವೂ ಭಾಗ್ಯವೇ ಸರಿ. 
ಆದರೆ ಎಲ್ಲ ಭಾಗ್ಯಕ್ಕಿಂತಲೂ ಮಿಗಿಲಾದ ಭಾಗ್ಯ ಒಂದಿದೆ, ಅದು 
ಆರೋಗ್ಯ ಭಾಗ್ಯ. ಆರೋಗ್ಯವಿಲ್ಲದವನಿಗೆ ಮಿಕ್ಳಾವ ಭಾಗ್ಯನಿದ್ದರೂ 
ಸುಖಿಯಾಗಿರಲಾರ. ಅದಕ್ಕೇ ಆರೋಗ್ಯಭಾಗ್ಯ ಹಿರಿಯ ಭಾಗ್ಯವೆನ್ನು 
ವುದು.» ಒಂದು ದೇಶ ಭಾಗ್ಯವಂತವೇ ಎಂದು ನೋಡಬೇಕಾದರೆ 
ಮೊದಲು ಗಣಿಸಬೇಕಾದುದುದು, ದೇಶದ ಜನ ಆರೋಗ್ಯವಂತರೆ 
ದೃಢಕಾಯರೆ, ಜನಸಂಸ್ಕೃೃತರೆ, ಜನ ಜ್ಞಾ ನಿಗಳೇ ಎಂಬುದು. ಆಮೇಲೆ 
ದೇಕದೆ ಧನಧಾನ್ಯ ಗಣನೆಗೆ ಬರುತ್ತದೆ. 

ಆ ದೃಷ್ಟಿ ಬಾಯಿಂದಲೇ ನಮ್ಮ ಪುರಾಣಗಳು ರಾಮ, ಆಂಜನೇಯ, 
'ಲವ,್ಮ ಕುಶ, 1 ಣ, ಕೃಷ್ಣ, ಅರ್ಜುನ, ಭೀಮ ಇಂತಹವರ ವಿಷಯ 
ದಲ್ಲಿ ತುಂಬ "ಮೆಚ್ಚಿಗೆಯನ್ನು ಸೂಚಿಸಿರುವುದು. ನಮ್ಮ ದೇಶದ 
ಮಕ್ಕಳೂ ಹಾಗಾಗಬೇಕು. ನಮ್ಮ ದೇಶವನ್ನು ದೊಡ್ಡದನ್ನಾಗಿ ಮಾಡ 
ಬೇಕು. ಹಾಗಾಗಬೇಕಾಗಿದ್ದರೆ ಆರೋಗ್ಯ ಸಂಪಾದಿಸಿಕೊಂಡು ದೃಢ 
ಕಾಯರಾಗಬೇಕು. ಆರೋಗ್ಯಕ್ಕೂ ಮನಸ್ಸಿಗೂ ತುಂಬ ಸಂಬಂಧ 
ವಿದೆ. ಮನಸ್ಸು ಹರ್ಷವಾಗಿರಬೇಕಾದರೆ ಆರೋಗ್ಯ ಉತ್ತಮವಾಗಿರ 
ಬೇಕು. ಆರೋಗ್ಯ ಉತ್ತಮವಾಗಿರಬೇಕಾದರೆ ಮನಸ್ಸು ಹರ್ಷವಾ 
ಗಿರಬೇಕು. ಅದರಿಂದ ನಮ್ಮ ದೇಹವನ್ನು ಆರೋಗ್ಯವಾಗಿಡುವುದು 
ನಮ್ಮ ಕರ್ತವ್ಯ; ನಿಮ್ಮ ಧರ್ಮ. ಅದಕ್ಕಾಗಿಯೇ ನಮ್ಮ ಕವಿ 
ಹಾಡಿರುವುದು : 


“ ದೇಹವಿದು ನೀನಿರುವ ಗುಡಿಯೆಂದು ತಿಳಿದು 
ಗುಡಿಸುವೆನು ದಿನದಿನವು ದೇವ, ದೇವ; 
ಬುದ್ಧಿ ಯಿದು ಗುಡಿಯೊಳುರಿಯುವ ದೀಪವೆಂದು 
ಅಮಲ ಚಿಂತೆಯ ತೈಲವನು ತುಂಬುವೆ.? 


೪ 


ಪ್ರ ದೊಡ್ಡ ಭಾವನೆಯಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿ 
ಕೊಳ್ಳ ಬೇಕು. ರೋಗಿಗಳಾಗಿ ಸಂಸಾರದ ಜನರಿಗೆ ತೊಂದರೆಯುಂಟು 
ಮಾಡಬಾರದು; ದೇಶಕ್ಕೆ ಹೊರೆಯಾಗಬಾರದು. ಆರೋಗ್ಯ ದೃಢಕಾಯ 
ರಾಗಿ ಬಂಧುಗಳಿಗೆ ಆನಂದವನ್ನು ಂಟುಮಾಡಬೇಕು; ದೇಶದ ಸೌಭಾಗ್ಯ 
ವನ್ನು ಹೆಚ್ಚಿಸಬೇಕು. 

ಆರೋಗ್ಯವಾಗಿ ಬದುಕಲು ಅನುಕೂಲವಾಗಬೇಕಾದರೆ ದೇಹದ 
ರಚನೆ ಹೇಗಿದೆ ಎಂಬುದನ್ನು ತಿಳಿಯಬೇಕು. ಆ ದೇಹಸೋಷಣೆಗೆ 
ಮತ್ತು ಬೆಳವಣಿಗೆಗೆ ಎಂತಹ ಆಹಾರ ತಿನ್ನಬೇಕು, ಎಂತಹ ನೀರು 
ಕುಡಿಯಬೇಕು, ಎಂತಹ ಗಾಳಿ ಸೇವಿಸಬೇಕು ಎಂಬುದನ್ನು ಅರಿಯ 
ಬೇಕು. ಕಾಯಿಲೆ ಬರದಿರಬೇಕಾದರೆ ಹೇಗೆ ನಡೆದುಕೊಳ್ಳ ಬೇಕೆಂಬುದೂ 
ಮುಖ್ಯ. 


ದೇಹರಚನೆ 


ಇಬ್ಬರು ಹುಡುಗರನ್ನು ತೆಗೆದುಕೊಂಡರೆ ಒಬ್ಬರಂತೆ ಒಬ್ಬರು 
ಇರುವುದಿಲ್ಲ. ಇಬ್ಬರೂ ಒಂದೇ ತೂಕ ತೂಗುವುದಿಲ್ಲ. ಇಬ್ಬರೂ ಒಂದೇ 
ಬಣ್ಣ ನಿರುವುದೂ ಅಪರೂಪ. ಆದರೆ ಅವರಿಬ್ಬರ ದೇಹ 
ರಚನೆ ಒಂದೇ ರೀತಿಯಲ್ಲಿ ರಚನೆಯಾಗಿದೆ. ಒಬ್ಬರು ಇನ್ನೊ 
ಬ್ಬರಿಗಿಂತ ಬೇರೆಯಾಗಿ ಕಂಡರೂ ಎಲ್ಲ ಜನರ ದೇಹ 
ರಚನೆಯೂ ಒಂದೇ ರೀತಿಯಾಗಿದೆ. ಮನುಷ್ಯ ಬೆನ್ನೆಲುಬಿನ ಪ್ರಾಣಿ 
ವರ್ಗಕ್ಕೆ ಸೇರಿದವನು. ಮಾನವ ದೇಹ ಸಾಧಾರಣವಾಗಿ ಮೂರು 
ಭಾಗಗಳನ್ನೊಳಗೊಂಡಿದೆ. ರುಂಡ, ಮುಂಡ, ಕೈಕಾಲುಗಳು-- ಈ 
ಭಾಗಗಳು. ಎದೆ ಗೂಡು ಹೊಟ್ಟಿ ಭಾಗ ಮುಂಡದಲ್ಲಿ ಕೂಡಿವೆ. ಕಣ್ಣು 
ಕನಿ ಮೂಗು, ಬಾಯಿ, ಇವು ರುಂಡದಲ್ಲಿ ಸೇರಿವೆ. ತೋಳು, ಮುಂಗೈ, 
ಬೆರಳುಗಳು, ಹಾಗೆಯೇ ಕೊಡೆ, ಮುಂಗಾಲು, ಕಾಲ್ಬೆರಳುಗಳು ಸೇರಿ 
ಕೈಕಾಲುಗಳಾಗಿವೆ. ಒಟ್ಟ ನಲ್ಲಿ ಈ ದೇಹ ಒಂದು ಯಂತ್ರ ಇದ್ದಂತೆ. 
ಯಂತ್ರದ ಒಂದೊಂದು ಭಾಗಕ್ಕೆ ಒಂದೊಂದು ಕೆಲಸವಿರುವಂತೆ ನಮ್ಮ 
ಈ ದೇಹ ಯಂತ್ರದಲ್ಲೂ. ದೇಹ ಒಂದು ಯಂತ್ರದಂತೆ ಎಂದಾಕ್ಷಣಕ್ಕ 
ಯಂತ್ರಕ್ಕೂ ದೇಹಕ್ಕೂ ಇರುವ ವ್ಯತ್ಯಾಸವನ್ನು ಮರೆಯಬಾರದು. 
ದೇಹೆದ ಪ್ರತಿಯೊಂದು ಕಣವೂ ಕೂಡ ಜೀವಂತವಾದುದು. ಆ ಶಕ್ತಿ 
ಯಂತ್ರಕ್ಕಿಲ್ಲ. ಅದು ನಿರ್ಜೀವ ವಸ್ತು, 


ನಿಮ್ಮ ಈ ದೇಹೆದಲ್ಲಿ ಮುಖ್ಯವಾಗಿ ಏಳು ಬಗೆಯ ರಚನಾ 
ವ್ಯವಸ್ಥೆ ಇದೆ. ಅಸ್ಥಿ ಪಂಜರ, ಮಾಂಸಖಂಡ, ಜೀರ್ಣಾಂಗ, ರಕ್ತಜಲ 
ನಾಂಗ, ಶುದ್ಧೀಕರಣಾಂಗ, ಗ್ರಂಥಿಗಳು ಮತ್ತು 

ಜೀವಕಣಗಳು ಮೆದುಳು ಮತ್ತು ನರಗಳು. ಈ ಒಂದೊಂದು ವ್ಯವಸ್ಥೆ 
ಯಲ್ಲೂ ಕೂಡ ಬೇರೆ ಬೇರೆ ಅಂಗಗಳಿದ್ದು ಅದಕ್ಕೆ 

ಸಂಬಂಧ ಪಟ್ಟ ಸೆಲಸಗಳನ್ನು ಮಾಡಿ ಮುಗಿಸುತ್ತವೆ. ಈ ಎಲ್ಲಾ ಅಂಗ 








ಜೀವಾಣುಗಳು 


1. ಹಿತ್ತಜನಕಾಂಗ ಆಗಿರುವ ಜೀವಕಣಗಳು, 2, ಮೂಳೆಯ ಜೀವಕಣಗಳು 
9, ಪರೆಯ ಜೀನಕಗಣಳು, 4, ಕೊಬ್ಬಿನ ಜೀವಕಣಗಳು, ದ್ರಿ, ಮಾಂಸದ 
ಜೀವಕಣಗಳು, ಎ. ನರಗಳ ಜೀವಕಣಗಳು, 


ಗಳ ನಿರ್ಮಾಣವಸ್ತುಗಳು ಕಣ್ಣಿಗೆ ಕಾಣಲಾರದಷ್ಟು ಸೂಕ್ಷ್ಮ ಅಣು 
ಗಳು ಕೂಡಿ ಆಗಿವೆ. ಈ ಎಲ್ಲ ಅಣುಗಳು ಜೀವಾಣುಗಳು. ಸೃಷ್ಟಿಯಲ್ಲಿ 
ಅನೇಕ ಪ್ರಾಣಿಗಳು ಒಂದೇ ಕಣದಿಂದ ಆಗಿವೆ. ಆ ಪ್ರಾಣಿಯನ್ನು 
ಶಕ್ತಿಯುತವಾದ ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ಮಾತ್ರ ಕಾಣಲು 
ಸಾಧ್ಯ. ಅಷ್ಟುಸಣ್ಣ ಅದು. ಅಂತಹ ಹಲವು ಬಗೆಯ ಕೋಟ್ಯಂತರ 
ಜೀವಾಣುಗಳಿಂದ ಈ ದೇಹರಚನೆ ಆಗಿದೆ. 
ಒಂದು ಕಟ್ಟಡದಲ್ಲಿ ಕಂಬ, ತೊಲೆ, ಜಂತಿ, ಹಂಜರ ಇದ್ದಂತೆ 
ದೇಹದಲ್ಲಿ ಅಸ್ಥಿ ಪಂಜರದ ಸ್ಥಿತಿ. ಅದೇ ಮೈಕಟ್ಟು. ಇದು ದೇಹದಲ್ಲಿನ 
ಇತರ ಮೃದುವಾದ ಅಂಗಗಳು ಅದರದರ ಸ್ಥಾನದಲ್ಲಿ 
ಅಸ್ಥಿ ಸಂಜರ ಸುರಸ್ಸಿತವಾಗಿರಲು ಅನುಕೂಲವಾಗಿದೆ. ತೆಗೆ 
ನೀವು ಓಡಾಡುವುದಾಕ್ಕಾಗಲಿ ಕೂಡುವುದಕ್ತಾಗಲಿ, 
ಕೆಲಸ ಮಾಡುವುದಕ್ಕಾಗಲಿ ಈ ಅಸ್ಥಿ ಪಂಜರದ ಮೂಳೆಗಳಿರುವುದರಿಂದ 


ಸಾಧ್ಯ. 





1. ಬೆನ್ನೆಲಬು ೩೩ ಮೂಳೆಗಳು ಸೇರಾಗಿನೆ, 2, ಬೆನ್ನೆಲುಬಿನ ಒಂದೊಂದು 
ಮೂಳೆಯು ಈ ಆಕಾರದಲ್ಲಿದೆ 


ಬೆನ್ನೆಲುಬು ಅಸ್ಥಿ ಪಂಜರದ ಕೇಂದ್ರ ಸ್ಥಾನ. ಅದಕ್ಕೇ ಬೆನ್ನೆಲುಬು 
ಯಾವಾಗಲು ನೇರವಾಗಿರುವಂತಿರಬೇಕು. ದೇಹೆದ ಮಿಕ್ಕ ಅಂಗಗಳ 
ಮೂಳೆ ಬೆಳೆದಿರುವುದು, ಅಥವಾ ಅಂಟಿಕೊಂಡಿರುವುದು ಬೆನ್ನೆಲುಬಿನಲ್ಲಿ. 
ಇಲ್ಲಿ ಒಟ್ಟು ೩೩ ಮೂಳೆಗಳಿವೆ: ಕತ್ತಿನ ಭಾಗದಲ್ಲಿ ೭; ಎದೆಯ ಭಾಗದಲ್ಲಿ 
೧೨; ಚ| ಕೆಳಗೆ ಹೊಟ್ಟಿ ಯ ಭಾಗದಲ್ಲಿ ೫; ಚಪ್ಪೆಗೆ ಸಂಬಂಧಪಟ್ಟಿ 
ಮೂಳೆ ೫; ಅದಕ್ಕೂ ಕಳೆ ೪ ಮೂಳೆಗಳು. ಈ ಗ ಮ 
ರದ ಆಕಾರದಲ್ಲಿದ್ದು ಮಧ್ಯೆ ರಂಧ್ರ ಉಳ್ಳ ವಾಗಿವೆ. ಈ ಮೂಳೆಗಳು 


ಲ 


ಒಂದರ ಮೇಲೊಂದು ಕೂತು ಮೃದ್ವಸ್ಥಿಯಿಂದ ಒಂದೇ ಎಲುಬಿನಂತೆ 
ಸೇರಿಸಲ್ಪಟ್ಟು ಉದ್ದಕ್ಕೂ ಒಂದುನಾಳ ಉಂಟಾಗಿದೆ. ಈ ಸ್ಥಳದಲ್ಲೇ 
ಮೆದಳು ಬಳ್ಳಿ ಸುರಕ್ಷಿತವಾಗಿ ಹಬ್ಬಿದೆ. 


ಎದೆ ಗೂಡು ೧೨ ಪಕ್ಕೆಲಬುಗಳಿಂದ ರಚಿತವಾಗಿದೆ. ಇವುಗಳ 
ಹಂದಿನ ಭಾಗ ಬೆನ್ನುಮೂಳೆಗಳಿಗೆ ಅಂಬವೆ. ಈ ಮೂಳೆಗಳು ಬಾಗಿ 
ಮುಂದೆ ಬಂದು ಅವುಗಳಲ್ಲಿ ಹತ್ತು ಬಾಕಿನಾಕಾರದ ಎದೆ ಮೂಳೆಗೆ ಅಂಟಿ 
ಕೊಂಡಿವೆ. ಕೊನೆಯ ಎರಡು ಬಗ್ಗರಿ ಮೂಳೆಗಳು ಮೊಟಿಕಾಗಿ ಮಾಂಸ 
ಖಂಡದ ಮಧ್ಯೆ ಉಳಿದಿವೆ. 


ಮೊದಲು ಕ್ಲೈಕಾಲು ತೆಗೆದುಕೊಳ್ಳೋಣ. ಕೈಗಳನ್ನು ತೋಳ್ಕು 
ಮೊಳಕ್ಸೆ, ಕೈ ಎಂದೂ ಕಾಲುಗಳನ್ನು ತೊಡೆ, ಮೊಳಕಾಲು, ಕಾಲೆಂದೂ 
ಮೂರು ಮೂರು ಭಾಗ ಮಾಡಬಹುದು. ಮೊಳಕ್ಕೈ 
ಕೈ ಕಾಲು ಮತ್ತು ಮೊಳಕಾಲಿನಲ್ಲಿ ಎರಡೆರಡು ಮೂಳೆಗಳಿವೆ. 
ಕೈಗಳಲ್ಲಿ ಮಣಿಕಟ್ಟು, ಮುಂಗೈ ಮತ್ತು ಬೆರಳು 
ಗಳೂ ಸೇರಿ ಒಂದೊಂದರಲ್ಲೂ ಇಪ್ಪತ್ತೇಳು, ಕಾಲು, ಕಾಲುಕಟ್ಟು ಮತ್ತು 
ಬೆರಳುಗಳೂ ಸೇರಿ ಒಂದೊಂದರಲ್ಲೂ ೨೬ ಮೂಳೆಗಳಿವೆ. ಕೈ, ಮೊಳ 
ಕೈಗೆ ಮಣಿಕಟ್ಟಿ ನಿಂದ ಸೇರಿದೆ. ಮೊಳಕ್ಛೈ, ತೋಳಿಗೆ ಮೊಳಕೀಲಿ 
ನಿಂದ ಸೇರಿದೆ. ತೋಳು ಹೆಗಲುಮೂಳೆಯಿಂದ ಮುಂಡಕ್ಕೆ ಸೇರಿದೆ 
ಹಾಗೆಯೇ ಕಾಲು ಮೊಳಕಾಲಿಗೆ ಕಾಲುಕಟ್ಟಿ ನಿಂದ ಮೊಳಕಾಲು 
ತೊಡೆಗೆ ಮಂಡಿಕೀಲಿನಿಂದ, ತೊಡೆ ಮುಂಡಕ್ಕೆ ಚಸ್ಪೆಕೀಲುಮೂಳೆ 
ಯಿಂದ ಸೇರಿದೆ. 


ರುಂಡದ ವಿಷಯಕ್ಕೆ ಹೋಗೋಣ. ತಲೆ ಬುರುಡೆಯಲ್ಲಿ ಎರಡು 
ಭಾಗ. ಕೆಳ ದನಡೆಯೊಂದು, ಮಿಕ್ಕೆಲ್ಲ ಭಾಗವೂ ಒಂದು. ಕೆಳ ದವಡೆ 
ಮೇಲೆಕೆಳಗೆ ಆಡಲು ಅನುಕೂಲವಾಗುವಂತೆ ಮೇಲು 

ರುಂಡ ದವಡೆಯ ಎಲುಬಿಗೆ ದವಡೆ ಕೀಲಿನಿಂದ ಕೂಡಿಸ 
ಲಾಗಿದೆ. ತಲೆಬುರುಡೆ ಮೆದಳುಪೆಟ್ಟಿ ಗೆಯಾಗುವಂತೆ 

ಮತ್ತು ಮುಖಕ್ಕೊಂದು ಆಕಾರ ಕೊಡುವಂತೆ ಜೋಡಿಸಲ್ಪಟ್ಟಿದೆ. 


೯ 


ಈ ಮೆದಳುಪೆಟ್ಟಿಗೆಯಲ್ಲಿ ಅಂಚು ಗರಗಸದ ಹಲ್ಲಿನಂತಿರುವ ಆರು 


“ಮುಖ್ಯವಾದ ಚಿಪ್ಪು ಮೂಳೆಗಳಿವೆ. ಅವು ಒಂದರೊಡನೊಂದಕ್ಕೆ ಅಂಚಿನ 





ತಲೆ ಬುರುಡೆ 


`ಒಂದರ ಹಲ್ಲಿನ ಸಂಧಿಯಲ್ಲಿ ಮತ್ತೊಂದರ ಹಲ್ಲು ಕೂತು ಬಿಗಿಯಾಗಿ 
ಸೇರಿಕೊಂಡಿವೆ. ಮುಖದ ಭಾಗದಲ್ಲಿ ಹದಿನಾಲ್ಫು ಬೇರೆ ಬೇರೆ ಮೂಳೆ 
'ಗಳಿವೆ. ಇವುಗಳಲ್ಲಿ ಮುಖ್ಯವಾದುವು ಕೆಳದನಡೆ, ಮೇಲ್ದವಡೆ ಮತ್ತು 
ಎರಡು ಕೆನ್ನೆ ಮೂಳೆಗಳು. 


ಒಟ್ಟು ದೇಹದಲ್ಲಿ ಸಣ್ಣ ಪುಟ್ಟಿ ದೊಡ್ಡ ೨೧೦ ಮೂಳೆಗಳಿವೆ. 
ಹ 
ಈ ಮೂಳೆಗಳಾವುದೂ ಅನಾವಶ್ಯಕವಾಗಿಲ್ಲ. ಪ್ರತಿಯೊಂದಕ್ಕೂ 
ಗೊತ್ತಾದ ಮುಖ್ಯವಾದ ಕೆಲಸವಿದೆ. ಈ ೨೧೦ ಮೂಳೆಗಳನ್ನು ಹೇಗೆ 
ನಮ್ಮ ದೇಹದಲ್ಲಿ ಜೋಡಿಸಲಾಗಿದೆ ಎಂಬುದನ್ನು ಮುಂದಿನ ಚಿತ್ರದಲ್ಲಿ 
ನೋಡಿ. 


೧೦ 





ಅಸ್ಲಿ ಪಂಜರ 
1. ತೆಲೆಬುರಡೆ, 2, ಕೆಳದವಡೆ, 9, ಹೆಗಲು ಮೂಳೆ, 4, ತೋಳು ಚಸ್ಟೆಲುಬು, 
ನ. ತೋಳೆಲಬು, 6, ಬಗ್ಗರಿ, 7, ಎದೆ ಮೂಳೆ, 4, ಮೊಳಕ್ಕೈ ಮೂಳೆಗಳು, 
9. ಬೆನ್ನೆಲುಬು, 10. ಮಣಿಕಟ್ಟು, [1], ಆಂಗೈ ಮೂಳೆಗಳು [2 ಬೆರಳುಗಳು. 
13. ಚಸ್ರೆಮೂಳೆ, 14, ತೊಡೆಮೂಳೆ, 15, ಮಂಡಿಚಿಪ್ಪು, 16, ಮೊಣಕಾಲು. 
ಮೂಳೆಗಳು, 17, ಕಾಲು ಮೂಳೆ 18. ಕಾಲ್ಬೆರಳುಗಳು ಮೂಳೆಗಳು, 


೧೧ 


ನೀವು ಈ ಚಿತ್ರ ನೋಡಿದರೆ ಎಷ್ಟು ಜಾಣತನದಿಂದ ನಮ್ಮ 
ದೇಹೆದ ಅಸ್ಥಿ ಪಂಜರ | ಜೋಡಿಸಲ್ಪಟ್ಟಿದೆ ಎಂಬುದನ್ನು ಕಾಣುತ್ತೀರಿ. 
ಇವುಗಳಲ್ಲಿ ಕೆಲವು ತುಂಬ ಸೂಕ್ಷ್ಮವಾದ ಅಂಗಗಳನ್ನು ರಕ್ಷಿಸುತ್ತವೆ. 
ಕೆಲವು ಮಾಂಸಖಂಡಗಳ ಕ್ರಿಯೆಯಿಂದ ಓಡಾಡಲು, ಕೆಲಸ ಮಾಡಲು. 
ಸಹಾಯಕವಾಗಿವೆ. ಎಲ್ಲವೂ ಬಲವಾಗಿಯೂ ಗಡುಸಾಗಿಯೂ ಇದ್ದು 
ನಮ್ಮ ದೇಹವು ಸ್ಥಿರ ರೂಪದಿಂದಲೂ ಆಯಾಯ ಅಂಗಗಳು ಅದರದರ. 
ಸ್ಥಳದಲ್ಲೇ ಇರುವಂತೆಯೂ ಮಾಡುತ್ತವೆ. ಮೂಳೆಗಳ ಕಾಠಿಣ್ಯಕ್ಕೆ 
ಸುಣ್ಣದ ಉಪ್ಪೂ 4 ಅಸ್ಥಿರಜ್ಜು' ಎಂಬ ಪದಾರ್ಥವೂ ಕಾರಣ. ನಮ್ಮ 
ದೇಹದ ಮೂಳೆಗಳು ಪೂರ್ಣ ಗಟ್ಟಿಯಾಗಿವೆ, ಎಂದು ತಿಳಿಯಬೇಡಿ. 
ಮೂಳೆಯನ್ನು ಸೀಳಿ ನೋಡಿದರೆ ಹೇಗೆ ಕಾಣುವುದೆಂಬುದನ್ನು 





1. ದೇಹದ ಮೂಳೆಯೊಂದರ ಕೊನೆಯನ್ನು ಸೀಳಿದಾಗ ಕಾಣುವ ರೀತಿ, 
2. ಮೂಳೆಯನ್ನು ಸೀಳಿ ಮಧ್ಯೆ ಇರುವ ಕೆಂಪು ರಕ್ತ ಕಣ ಮತ್ತು ಮಜ್ಜೆಯನ್ನು 
ತೋರಿಸುತ್ತದೆ. 9, ಮೂಳೆಯನ್ನು ಅಡ್ಡಲಾಗಿ ಕತ್ತರಿಸಿದರೆ ಕಾಣುನ ರೀತಿ, 


ಗಿಪಿ 


ಮುಂದಿನ ಚಿತ್ರದಲ್ಲಿ ನೋಡಿ. ಮೂಳೆಯೆ ಮಧ್ಯೆ ಟೊಳ್ಳಿದ್ದು ಸ್ಪಂಜಿನಂತೆ 
ಮಜ್ಜೆ ತುಂಬಿರುತ್ತದೆ, ಈ ವಸ್ತುವಿನಿಂದಲೇ ಮೂಳೆಗಳ ಬೆಳವಣಿಗೆ 
ಮತ್ತು ರಕ್ತಕಣಗಳ ಉತ್ಪತ್ತಿ. ಇಲ್ಲಿ ಹೆಚ್ಚಾಗಿ ರಕ್ತಕಣಗಳು ಮತ್ತು 
ಕೊಬ್ಬು ತುಂಬಿರುತ್ತವೆ. 

ಟೊಳ್ಳು ಗಳಿರುವುದರಿಂದ ಅವುಗಳ ಭಾರ ಕಡಿಮೆಯಾಗಿ 
ಅಂಗಾಂಗಗಳ ಚಲನೆಗೆ ಅನುಕೂಲವಾಗಿದೆ. ಮಧ್ಯೆ ಟೊಳ್ಳಿರುವ 
ಕಬ್ಬಿಣದ ಕಂಬ ಅದೇ ದಪ್ಪದ ಪೂರ್ಣ ಗಟ್ಟಿ ಯಾದ ಕಬ್ಬಿಣದ ಕಂಬ 
ದಷ್ಟೇ ಬಲ. ಹೀಗೆ ಮೂಳೆಗಳು ಮಧ್ಯೆ ಟೊಳ್ಳಿದ್ದರೂ ಸಾಕಾದಸ್ಟು 
ಬಲವಾಗಿವೆ. ಮೂಳೆಗಳು ಮಕ್ಕ ಳಲ್ಲಿ ಮೃದುವಾಗಿದ್ದು ದೊಡ್ಡವ 
ರಾದಂತೆ ಕಟುವಾಗುತ್ತವೆ. ದೇಹದ ಮೂಳೆಗಳೆಲ್ಲ ಚಲನೆಗೆ ತಕ್ಕಂತೆ 
ಬಗ್ಗಿಸಲು ಅನುಕೂಲವಾಗಿ ಕೀಲುಗಳಿಂದ ಜೋಡಿಸಲ್ಪಟ್ಟವೆ. ಕೀಲು 
ಗಳು ಅಂಗಗಳು ಆಡಲು ಅನುಕೂಲವಾಗಿವೆ. 





ಟಿ 
X EN 
kN 





ಕೀಲುಗಳ ಜೋಡಣೆಯನ್ನು ತೋರಿಸಿದೆ 


ಕೀಲುಗಳು ಸವೆಯದಂತೆ ಅವುಗಳ ಪೋಷಣೆಗೆ ಅನುಕೂಲವಾದ 
ದ್ರವವನ್ನು ಒದಗಿಸುವಂತಹ ಚೀಲಗಳು ಕೀಲುಗಳನ್ನು ಸುತ್ತಿವೆ. 


ಮಾಂಸಖಂಡಗಳು 


ಈ ಅಸ್ತಿಸಂಜರವನ್ನು ಮಾಂಸಖಂಡಗಳು ಮುಚ್ಚಿವೆ. ಮಾಂಸ 
ಖಂಡಗಳಲ್ಲಿ ರಕ್ತನಾಳಗಳೂ ನರಗಳೂ ತುಂಬಿವೆ. ಮನಸ್ಸಿನ ನಿರ್ಧಾರದ 
ಮೇಲೆ ನಡೆಯುವ ಮಾಂಸಖಂಡಗಳು, ತಮ್ಮ 

ಮಾಂಸಖಂಡಗಳು ಸ್ಟಕ್ಸೆ ತಾವೆ ಕೆಲಸ ಮಾಡುವ ಮಾಂಸಖಂಡಗಳು 
ಎಂದು ಎರಡು ಬಗೆ. ಮನಸ್ಸಿನ ನಿರ್ಧಾರದ ಮೇಲೆ 

ನಡೆಯುವ ಮಾಂಸಖಂಡಗಳು ಒಂದು ಸ್ಟಿರವಾದ ಮೂಳೆಗೆ ಅಂಬದ್ದು 
ಅವುಗಳ ಇನ್ನೊಂದು ತುದಿ ಚಲಿಸುವ ಮೂಳೆಗೆ ಸ್ನಾಯವಿನಿಂದ 
ಬಿಗಿಯಲಾಗಿದೆ. ಈ ಮಾಂಸಖಂಡಗಳು ಎಳೆ ಎಳೆಯಾದ ವಸ್ತುಗಳು 





1. ಕೈಯಲ್ಲಿ ಭಾರವನ್ನು ಎತ್ತುವಾಗ ತೋಳು ಭಾಗದಲ್ಲಿರುವ ಮಾಂಸಖಂಡೆ 
ಸಂಕುಚಿತವಾಗಿ ದುಂಡಾಗುತ್ತದೆ. ಎ. ಈ ಮಾಂಸ ಖಂಡಗಳು 
ಕೆಲಸ ಮಾಡುವಂತೆ ಆಜ್ಞೆ,ಮಾಡುವ ಮೆದಳು ಭಾಗ. 
ಒಟ್ಟಿಗೆ ಸೇರಾಗಿವೆ. ಈ ಮಾಂಸಖಂಡಗಳು ಸಂಕುಚಿತವಾಗಿ ಹಿಗ್ಗು 
ವುದರಿಂದ ನಮ್ಮ ಅಂಗಗಳ ಚಲನೆ ಸಾಧ್ಯ. 


೧೪ 


ನೀವು ಮೊಳಕ್ಳೆಯನ್ನು ಮೇಲೆತ್ತಬೇಕಾದರೆ ತೋಳ ಮಾಂಸ 
ಖಂಡ ಸಂಕುಚಿತವಾಗಿ ಗುಂಡಾಗುತ್ತದೆ. ಆಗ ಮೊಳಕ್ಸೆ ಮೇಲೇಳು 
ತ್ತದೆ. ಇಳಿಸಬೇಕಾದರೆ ಮತ್ತೆ ಮೊದಲಸ್ಸಿತಿಗೆ ಬರುತ್ತದೆ, ಹೀಗೆ 
ಮನುಷ್ಯ ನಿಂತಿರಲ್ಲಿ ಕುಳಿತಿರಲಿ ಅಥವಾ ಕೆಲಸ ಮಾಡುತ್ತಿರಲಿ 
ಸಂಬಂಧಪಟ್ಟಿ ಮಾಂಸಖಂಡಗಳು ಕೆಲಸ ಮಾಡಲೇಬೇಕಾಗುತ್ತದೆ. 
ಮನುಷ್ಯ ಒಂದು ಹೆಜ್ಜೆ ಮುಂದಿಡಲು ಅವನ ದೇಹದ ೧೦೪ ಮಾಂಸ 
ಖಂಡಗಳು ಕೆಲಸಮಾಡಬೇಕಾಗುತ್ತದೆ. 

ಹೀಗೆ ದೇಹದಲ್ಲಿ ಬೇರೆ ಬೇರೆ ಗಾತ್ರದ ಆಕಾರದ ೫೦೦ ಕ್ಕೂ 
ಮೀರಿದ ಮಾಂಸಖಂಡಗಳಿನೆ. ಇವುಗಳ ಒಟ್ಟುತೂಕ ಸೂಮಾರು 
ದೇಹದ ತೂಕದ ಅರ್ಧಭಾಗವಿರುವುದು. 





ಮುಂಗೈಯಲ್ಲಿನ ಮಾಂಸಖಂಡಗಳು, 
ನಮ್ಮ ದೇಹದಲ್ಲಿ ಮಾಂಸಖಂಡಗಳು ಹೇಗೆ ಜೋಡಿಸಲ್ಪಟ್ಟಿವೆ ಎಂಬುದನ್ನು 
ಇಲ್ಲಿ ಕಾಣಬಹುದು, 


ಮಾಂಸಖಂಡಗಳು ದೇಹಕ್ಕೂಂದು ಅಂದವಾದ ರೂಪನ್ನು 
ಕೊಡಲು ಸಹಾಯಕವಾಗಿವೆ. ಉದಾಹರಣೆಗೆ ಮಾಂಸಖಂಡಗಳಿಲ್ಲದ 
ಮುಖ ಅಂದವಾಗಿ ಕಾಣುವುದಿಲ್ಲ. ಮುಖಕ್ಕೊಂದು ಹಿತವಾದ ರೂಪು 
ಕೊಟ್ಟು ಮನಸ್ಸಿನಲ್ಲಾದ ಭಾವನೆಗಳು ಕಾಣುವಂತಾಗಲು ಮಾಂಸ 
ಖಂಡಗಳೇ ಕಾರಣ. 

ಮನಸ್ಸಿನ ನಿರ್ಧಾರದ ಮೇಲಲ್ಲಜೆ ತಮ್ಮಷ್ಟಕ್ಕೆ ತಾವೇ ಗೊತ್ತಾದ 
ಕೆಲಸಮಾಡುವ ಮಾಂಸಖಂಡಗಳು ನಮ್ಮ ದೇಹದಲ್ಲಿವೆ ಎಂದು ಹೇಳಿದೆ. 
ಈ ಮಾಂಸಖಂಡಗಳಿಂದ ಹೃದಯ, ಕರುಳು, ಮತ್ತು ರಕ್ತನಾಳಗಳು 


೧೫ 


ರಚಿತವಾಗಿವೆ. ಅವುಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು 
ಮುಂದೆ ತಿಳಿಯುವಿರಿ ಈ ಮಾಂಸಖಂಡಗಳ ಪೋಷಣೆ ಹೇಗೆ ನಡೆಯು 
ತ್ತದೆ ಮತ್ತು ಇವಕ್ಕೆ ಶಕ್ತಿ ಎಲ್ಲಿಂದ ಬರುತ್ತದೆ, ಎನ್ನುವ ವಿಷಯ. ರಕ್ತ 
ಇವಕ್ಕೆ ಪೋಷಕ ದ್ರವ್ಯವನ್ನೂ ಶಕ್ತಿದಾಯಕವಾದ ಆಮ್ಲ ಜನಕವನ್ನು 
ಒದಗಿಸುತ್ತದೆ. ರೈಲ್ವೆ ಎಂಜಿನ್ನು ಹೇಗೆ ಆವಿಯಿಂದ ಶಕ್ತಿ ಹೊಂದು 
ವುಜೋ ಹಾಗೆಯೇ ದೇಹ ರಕ್ತದಿಂದ ಶಕ್ತಿಸಡೆಯುತ್ತದೆ, ರಕ್ತಕ್ಕೆ ಆ 


ಶಕ್ತಿ ಎಲ್ಲಿಂದ ಬಂತು? 


೧೭ 





ಧ್ವನಿ ಪೆಟ್ಟಿಗೆ 
ಶ್ಯಾಸನಾಳ 


ಶ್ವಾಸಕೋಶಗಳು 


ಹೃದಯ 

ವಸ್‌ 

ಗುಲ್ಮ 

ಜಠರ 

ದೊಡ್ಡ ಕರುಳು 

ಸಣ ಕರುಳು 
೧೦ 

ಅಸಂಡಿಕ್ಸ್‌ 


ಪಿತ್ತಜನಕಾಂಗ 


ದೇಹದ ಒಳಗಿರುವ ಮುಖ್ಯವಾದ ಆಂಗಗಳು 


೧ 


ದೇಹ ಒಂದು ಯಂತ್ರದಂತೆ. ಆದರೆ ದೇಹಯುಂತ್ರ ಮಾನವ 
ಕೃತವಾದ ಯಾವ ಯಂತ್ರಕ್ಕಿಂತಲೂ ಆಶ್ಚರ್ಯಕರವಾದುದು. ದೇಹ 
ಯಂತ್ರ ಕೆಲಸಮಾಡಲು ಶಕ್ತಿಕೊಟ್ಟು, ಆ ಶಕ್ತಿ ಸಾರೋದ್ಧಾರವಾಗಿ 
ನಡೆಯುವಂತಿಡಲು ಶಾಖಕೊಟ್ಟು, ಕೆಲಸಮಾಡಿಮಾಡಿ ಸವೆದ 
ಭಾಗವನ್ನು ಕೂಡಿಸಿಕೊಟ್ಟು, ಚಿಕ್ಕದರಿಂದ ದೊಡ್ಡದಾಗುವಂತೆ ಬೆಳ 
ವಣಿಗೆ ಕೊಡುವುದು ಆಹಾರ, 


ಆಹಾರ ಪಚನಕ್ರಮ 

ನಾವು ತೆಗೆದುಕೊಂಡ ಆಹಾರ ಪರಿಣಾಮಗೊಂಡು ಎಲ್ಲ 
ಶಕ್ತಿದಾಯಕವಾಗುವ ರೀತಿಗೆ ಪಚನವೆನ್ನುತ್ತಾರೆ. ನಾವು ತೆಗೆದು 
ಕೊಳ್ಳುವ ಆಹಾರ ಪದಾರ್ಥದಲ್ಲಿ ಶರ್ಕರ, ನಿಷ್ಟ, ಸಸಾ 
ಪಚನ ರಜನಕ, ಕೊಬ್ಬು, ಮೇದಸ್ಸು ಈ ಅಂಶಗಳು ಇರ 
ಬೇಕು. ಮಾಂಸ್ಕ ಮೊಟ್ಟಿ, ಮಾನು, ಹಾಲು ಇವು 
ಗಳಲ್ಲಿ ಸಸಾರಜನಕಾಂಶಗಳು ಇರುತ್ತವೆ. ಹಣ್ಣು, ಜೇನು ಮೊದಲಾ 
ದವುಗಳಲ್ಲಿ ಶರ್ಕರಾಂಶವಿರುತ್ತದೆ. ಅಕ್ಕಿ, ರಾಗಿ, ಜೋಳ, ಗೋಧಿ ಇವು 
ಗಳಲ್ಲಿ ನಿಷ್ಟ ಆಹಾರಾಂಶಗಳು ಇರುತ್ತವೆ. ಬೇಕಾದ ಕೊಬ್ಬು, ಮಾಂಸ್ಕೆ 
ಎಣ್ಣೆ ತುಪ್ಪ ಇವುಗಳಿಂದ ಸಿಗುತ್ತದೆ. ನಾವು ತೆಗೆದುಕೊಂಡ ಈ ಬಗೆಯ 
ಆಹಾರವು ಜೀರ್ಣವಾಗಲು ದೇಹೆದಲ್ಲಿ ಸಾಗುವ ಮಾರ್ಗಕ್ಕೆ ಜೀರ್ಣಾಂಗೆ 
ನಾಳನೆನ್ನುವರು. ಇದು ಬಾಯಿಂದ ಪ್ರಾರಂಭವಾಗಿ ದೊಡ್ಡ ಕರುಳ 
ಕೊನೆಯಲ್ಲಿ ಮುಗಿಯುತ್ತದೆ. ಇದು ಸುಮಾರು ೩೦ ಅಡಿ ಉದ್ದವಿದೆ. 

ಮುಂದಿನ ಚಿತ್ರದಲ್ಲಿ ಅದನ್ನು ನೀವು ಕಾಣಬಹುದು. 
ನೀವು ಆಹಾರವನ್ನು ಬಾಯಿಗಿಟ್ಟೊಡನೆಯೇ ಪಚನಕಾರ್ಯ 
ಪ್ರಾರಂಭವಾಗುತ್ತದೆ. ನಾಲಿಗೆಯ ಹಿಂಬದಿಯಲ್ಲಿರುವ ರುಚಿಗ್ರಂಥಿ 
ಗಳಿಗೆ ಆಹಾರ ಹಿತವಾದದ್ದೆಂದು ಗೊತ್ತಾದೊಡನೆಯೇ ಹಲ್ಲುಗಳು ಆಹಾ 
ರವನ್ನು ಮಸೆದು ಪುಡಿಮಾಡುತ್ತವೆ. ಬಾಯಿಯಲ್ಲಿರುವ ಮೂರು ಜೊತೆ 
ಲಾಲಾಗ್ರಂಥಿಗಳು ಜೊಲ್ಲುರಸವನ್ನು ಕಾರುತ್ತವೆ. ಇವುಗಳು ನಾಲ 
ಗೆಯ ಪಕ್ಕಗಳಲ್ಲಿ ಒಂದೊಂದು ಜೊತೆ ಇವೆ. ಹಲ್ಲುಗಳು ದೊಡ್ಡವರಲ್ಲಿ 
ಮೇಲು ದವಡೆಯಲ್ಲಿ ೧೬, ಕೆಳದವಡೆಯಲ್ಲಿ ೧೬ ಒಟ್ಟು ೩೨ ಇರುತ್ತವೆ. 
ಬಾಯಲ್ಲಿರುವ ಮೂರು ಜೊತೆ ಗ್ರಂಥಿಗಳು ಕಾರುವ ಜೊಲ್ಲುರಸ ಆಹಾರ 
ದಲ್ಲಿ ಸೇರಿ ಅದನ್ನು ಒದ್ದೆಮಾಡಿ ಅದರಲ್ಲಿರುವ ನಿಷ್ಟ ಪದಾರ್ಥವನ್ನು 
ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ. ಅದಕ್ಕಾಗಿಯೇ ಆಹಾರವನ್ನು 
ಚೆನ್ನಾಗಿ ಅಗಿದು ನುಂಗಬೇಕು. ನಿಷ್ಟ ಪದಾರ್ಥ ಇಲ್ಲೆ ಕರಗಬೇಕು. 

2 


೧೮ 


ಜಠರ ಆ ಕಲಸ ಮಾಡಲಾರದು. ಗಟ್ಟ ಪದಾರ್ಥವನ್ನು ಸುಲಭವಾಗಿ 
ಚೂರುಮಾಡಲು ಬಾಯಲ್ಲಿ ಹಲ್ಲಿರುವಂತೆ ಹೊಟ್ಟಿ ಯಲ್ಲಿಲ್ಲ. ಬಾಯಲ್ಲಿ 
ಒಂದು ಹದಕ್ಕೆ ಬಂದ ಆಹಾರವನ್ನು ನಾಲಿಗೆ ಗಂಟಲೊಳಕ್ಕೆ ತಳ್ಳು 
ತ್ತದೆ. ಅಲ್ಲಿಂದ ಸುಮಾರು ೧೦ ಅಂಗುಲ ಉದ್ದವಿರುವ ಗಂಟಿಲ ನಾಳಕ್ಕೆ 
ಆಹಾರ ಇಳಿಯುತ್ತದೆ. ಅಲ್ಲಿಂದ ಜಠರಕ್ಕೆ ಬೀಳುತ್ತದೆ. ಜಠರ ಆಹಾರ 


ಅ ಅಲಿ ಉಯಿ ಆಲಾ UO ಬು ಇ. 





ಬಾಯಿ 
ಶ್ವಾಸನಾಳ 
ಅನ್ನನಾಳ 
ಜಠರ 
ಪಿತ್ತಜನಕಾಂಗ 
ಮೇದೋಜೀರಕ 
ಸಣ ಕರುಳು 

[2] 
ದೊಡ್ಡಕರುಳು 
ಆಸೆಂಡಿಕಲ್ಸ್‌ 
ಮಲನೇಹದಿಂದ ಹೊರಗೆ 
ಹೊ "ಗುವೆ ದೊಡ್ಡ 
ಕರುಳಿನ ಕೊನೆ, 


ಜೀರ್ಣಾಂಗಗಳು 


ದಿಂದ ತುಂಬಿದಂತೆ ಗಂಟಲನಾಳಕ್ಕೂ ಜಠರಕ್ಕೂ ಮಧ್ಯೆ ಇರುವ ಜಠ 
ರದ ಬಾಗಿಲು ಮುಚ್ಚುತ್ತದೆ. ಈ ಜಠರ ಶ್ವಾಸಕೋಶಗಳ ಪಕ್ಕ 


೧೯ 


ಕೆಳಭಾಗದಲ್ಲಿ ಇದೆ. ಆಹಾರವಿಲ್ಲದಾಗ ಒಂದು ಪಾವು ಹಿಡಿಯುವಷ್ಟು 
ಕುಗ್ಗಿರುತ್ತದೆ. ಆಹಾರ ತುಂಬಿದಾಗ ಇದು ದೊಡ್ಡವರಲ್ಲಿ ಒಂದು 
ಸೇರಿನಿಂದ ಎರಡು ಸೇರಿನವರೆಗೂ ಹಿಡಿಯುವಷ್ಟು ದೊಡ್ಡದಾಗುತ್ತದೆ. 
ಜಠರ ಹಿಗ್ಗಿಕುಗ್ಗುವ ಸ್ವಭಾವದ್ದು. ಈ ಜಠರದ ಒಳಪೊರೆಯಲ್ಲಿ 
ಜಠರ ಗ್ರಂಥಿಗಳು ತುಂಬಿವೆ. ಆಹಾರ ಜಠರಕ್ಕೆ ಬಂದೊಡನೆಯೇ ಈ 
ಗ್ರಂಥಿಗಳು ಜಠರರಸವನ್ನು ಸೋರಿಸುತ್ತವೆ. ಜಠರದ ಒಳಭಾಗ, ಹಿಗ್ಗಿ 
ಕುಗ್ಗಿ ತಿರುಗುವಂತಿರುವ ಮಾಂಸಖಂಡಗಳಿಂದ ಕೂಡಿದೆ. ಅದರಿಂದ 
ಜಠರರಸ ಸೇರಿದ ಆಹಾರವನ್ನು ಚೆನ್ನಾಗಿ ಕಡೆದು ದ್ರವವಾಗಿ 
ಮಾಡಲು ಅನುಕೂಲವಾಗುತ್ತದೆ. ಆಹಾರದಲ್ಲಿನ ಶರ್ಕರಜೀರ್ಣಿಸಿ 
ಮಾಂಸ, ಮೊಟ್ಟೆ, ಹಾಲು ಮೊದಲಾದ ಭಾಗಗಳು ಇಲ್ಲಿ ಕರಗಿ ದ್ರವ 
ರೂಪಕ್ಕೆ ಬರುತ್ತವೆ. ದ್ರವರೂಪಕ್ಕೆ ಬಂದಂತೆ ಆಹಾರ ಜಠರದ್ವಾರದ 
ಮೂಲಕ ಸಣ್ಣ ಕರುಳಿಗೆ ಸೇರುತ್ತಿರುತ್ತದೆ. ಹೀಗೆ ಆಹಾರ ಪೂರ್ಣಕರಗಿ 
ಆಮ್ಲಾ ಕೃತವಾದ ದೋಸೆ ಹಿಟ್ಟ ನಂತೆ ಆಗಲು ಸಾಧಾರಣವಾಗಿ 
೩ ಗಂಟಿಗಳು ಬೇಕಾಗುತ್ತದೆ. ಶರ್ಕರಸಿಷ್ಟಾದಿಗಳು ಬೇಗ ಕರಗುತ್ತವೆ. 
ಕೊಬ್ಬು ಮೊದಲಾದವು ಕರಗುವುದು ನಿಧಾನ. ಅದರಿಂದ ಕೊಬ್ಬನ್ನು 
ಹೆಚ್ಚು ತಿನ್ನಬಾರದು. ಬೇಕಾದುದಕ್ಕಿಂತಲೂ ಅತಿಯಾಗಿ ತಿಂದರೆ 
ಅಜೀರ್ಣಕ್ಕೆ ಕಾರಣವಾಗುತ್ತದೆ. ಅಹಾರ ಚಿನ್ನಾಗಿ ಬೇಯದೆ ಇದ್ದರೆ 
ಮತ್ತು ಅದು ಬಾಯಲ್ಲಿದ್ದಾಗ ನಯವಾಗಿ ಅಗಿಯದೆ ಹೋದರೆ ಜಠರದ 
ಕೆಲಸ ಹೆಚ್ಚುತ್ತದೆ. ಮತ್ತು ಆಮ್ಲಾಕೃತ ದ್ರವ ಆಗಲು ಹೆಚ್ಚುಹೊತ್ತು 
ತೆಗೆದುಕೊಳ್ಳು ತ್ತದೆ. ಒಂದೊಂದು ವೇಳೆ ಜಠರದ ಶಕ್ತಿ ಕುಗ್ಗಿ 
ಅಜೀರ್ಣಕ್ಕೆ ಕಾರಣವಾಗುತ್ತದೆ. ಹೊಟ್ಟೆ ನೋವು, ಹೊಟ್ಟೆಯುರಿ 
ಉಂಟಾಗುತ್ತದೆ. ಹುಳಿ ತೇಗು ಬರುತ್ತದೆ. 

ಜಠರದಲ್ಲಿ ಆಹಾರ ಪೂರ್ಣಕರಗಿ ಆನ್ಲೂ ಕೃತವಾದ ದೋಸೆಹಿಟ್ಟಿ 
ನಂತೆ ಆಗಿ ಸಣ್ಣಕರುಳಿಗೆಸಾಗಲು ಸಾಧಾರಣವಾಗಿ ೩-೪ಗಂಟೆಗಳ ಕಾಲ 
ಬೇಕಾಗುತ್ತದೆ. ಆಮೇಲೆ ಜಠರಕ್ಕೆ ಕೊಂಚ ನಿರಾಮ. ಆದರೆ ಮುಂದಿನ 
ಊಟದ ವೇಳೆಯವರಿಗೆ ಜಠರದ ಮಾಂಸಖಂಡಗಳು ಸಂಕುಚಿತವಾಗು 
ಕ್ರಿರುತ್ತವೆ. ನಿಮ್ಮ ಜಠರದ ಈ ಬಗೆಯ ಸಂಕುಚಿತವು ಹಸಿವೆಯನ್ನು 


೨೦ 


ಕಾಣುವಂತೆ ಮಾಡುತ್ತದೆ. ಕಾಲಕ್ಕೆ ಸರಿಯಾಗಿ ಆಹಾರ ಜಠರಕ್ಕೆ 
ಬರದಿದ್ದಲ್ಲಿ ಈ ಸಂಕುಚಿತ ಸಂಕಟಿವನ್ನುಂಟುಮಾಡಬಹುದು. ಆದರೆ 
ಹಸಿವೆಹುಟ್ಟುವುದು ಒಳ್ಳೆ ಯದು. ಜೊತೆಗೆ ಜಠರದ ಮಾಂಸಖಂಡ 
ಗಳ ಸಂಕುಚಿತದಿಂದ ಜಠರಗ್ರಂಥಿಗಳು ತಮ್ಮ ರಸವನ್ನು ಕಾರುತ್ತವೆ. 
ಇದರಿಂದ ಆಹಾರ ಜಠರಕ್ಕೆ ಹೋಗುವಷ್ಟರಲ್ಲಿ ಜಠರ ರಸದಿಂದ ತುಂಬಿ 
ಆಹಾರ ಬೇಗ ಜೀರ್ಣವಾಗಲು ಅನುಕೂಲವಾಗುತ್ತದೆ. ಅಲ್ಲದೆ 
ಜಠರಕ್ಕೆ ವಿರಾಮಬೇಕಾಗಿರುವುದರಿಂದ ಊಟದ ಮಧ್ಯೆ ತಿನ್ನುತ್ತಿರ 
ಬಾರದು. 

ಜಠರದಲ್ಲಿ ಆಹಾರ ಹೆದಗೊಂಡಾಗ ಮಾತ್ರ ಸಣ್ಣಕರುಳಿಗೂ 
ಜಠರಕ್ಕೂ ಮಧ್ಯೆ ಇರುವ ದ್ವಾರ ತೆರೆಯುತ್ತದೆ; ಆಗ ಹದಗೊಂಡ 
ಆಹಾರ ಸಣ್ಣಕರುಳಿಗೆ ಸೇರುತ್ತದೆ, ಎಂದು ಹಿಂದೆಯೇ ಹೇಳಿದೆ. 

ಸರಿಯಾಗಿ ಹೇಳುವುದಾದರೆ ಜಠರದಲ್ಲಿ ಆಹಾರ ಜೀರ್ಣವಾಗು 
ವುದು ಕಡಿಮೆ. ಅಲ್ಲಿ ಆಮ್ಲ ಬೆರತು ಆಹಾರ ಚನ್ನಾಗಿ ಕಡೆಯಲ್ಪಡು 
ತ್ರದೆ; ಸರಿಯಾಗಿ ಜೀರ್ಣವಾಗುವುದು ಸಣ್ಣ ಕರುಳಿನಲ್ಲೆ. 

ಜಠರದಲ್ಲಿ ಹದಗೊಂಡ ಆಹಾರ ಸಣ್ಣ ಕರುಳಿನ ಮೊದಲಿನ 
ಭಾಗವಾದ ಡಿಯೋಡಿನಮ್‌ ಎಂಬಲ್ಲಿಗೆ ಬರುತ್ತದೆ. ಪಿತ್ತಜನಕಾಂಗದಲ್ಲಿ 
ಉತ್ಪತ್ತಿಯಾದ ಪಿತ್ತರಸ ಪಿತ್ತನಾಳದ ಮಾರ್ಗವಾಗಿ ಅಲ್ಲಿಗೆ ಬಂದು. 
ಸೇರುತ್ತದೆ. ಮೇದೋಜೀರಕ ರಸವೂ ಅಲ್ಲಿಗೆ ಬಂದು ಸೇರುವುದು. 

ನಿತ್ತಜನಕಾಂಗದ ವಿಷಯ ಸ್ವಲ್ಪವಾದರೂ ತಿಳಿದುಕೊಂಡರೆ 
ಮೇಲು. ಇದು ಕಂದುಬಣ್ಣವಾಗಿದೆ, ಪಿತ್ತಜನಕಾಂಗ ಸರಿಯಾಗಿದ್ದ 

ಮನುಷ್ಯ ಸಾಧಾರಣವಾಗಿ ಆರೋಗ್ಯವಂತನಾಗಿರು 
ಪಿತ್ತಜನಕಾಂಗ ತ್ರಾನೆ, ಎಂದು ತಿಳಿದವರು ಹೇಳುತ್ತಾರೆ. ಅದು. 
ದೇಹದೊಳಗಿರುವ ಭಾಗಗಳಲ್ಲಿ ದೊಡ್ಡ ದಾದುದು. 

೩ ಪೌಂಡ್‌ ತೂಗುತ್ತದೆ. ಅದರಲ್ಲಿ ಯಾವಾಗಲೂ ದೇಹದ ಒಟ್ಟು 
ರಕ್ತದ ಕಾಲುಭಾಗ ಇರುತ್ತದೆ. ದಿನವೂ ಒಂದು ಪೌಂಡ್‌ಗಿಂತಲೂ 
ಹೆಚ್ಚಾದಷ್ಟು ಮಾಸಲು ಹೆಸುರಾಗಿ ತೋರುವ ಪಿತ್ತರಸವನ್ನು ಸಣ್ಣ 
ಕರುಳಿಗೆ ಹರಿಸುತ್ತಿರುತ್ತದೆ. ದೇಹಕ್ಕೆ ಬೇಕಾದ ಸಕೃರ್ಕೆ ಎ 


ವಿಗಿ 


ನ್ಲಾಂಶವನ್ನು ಕೂಡಿದ ಕೊಬ್ಬು ಮೊದಲಾದ ಪದಾರ್ಥಗಳನ್ನು 
ಶೇಖರಿಸಿಟ್ಟು ಕೊಂಡಿದ್ದು ಅವಶ್ಯಬಿದ್ದಾಗ ರಕ್ತಕ್ಕೆ ಕೂಡಿಸುತ್ತದೆ. 


ಜೊತೆಗೆ ಒಡೆದ ರಕ್ತಕಣಗಳು ಕ Fp Ss ದೆ. 


ಇದರಷ್ಟೇ ಮುಖ್ಯವಾದ ಅಂಗ ಮೇದೋಜೀರಕ. ಆಹಾರ 
ಜೀರ್ಣವಾಗಲು ಇದಿಲ್ಲದಿದ್ದರೆ ಕಷ್ಟವಾಗುತ್ತಿತ್ತು. ಆದರೂ ಇದು 
ಗಾತ್ರದಲ್ಲಿ ತುಂಬ "ಸಣ್ಣ. ಸುಮಾರು ೩॥ ಔನ್ಸ್‌ 
ಮೇದೋಜೀರಕ ನಷ್ಟು ತೂಗುತ್ತದೆ. ಸುಮಾರು ೭ ಔನ್ಸ್‌ ಮೇದೋ 
ಜೀರಕ ರಸವನ್ನು ಪ್ರತಿದಿನವೂ ಸಣ್ಣ ಕರುಳಿಗೆ 
ಒದಗಿಸುತ್ತದೆ. 


ಇನ್ನೊಂದು ವಿಷಯ ತಿಳಿದು ಮುಂದುವರಿಯೋಣ. ಗುಲ್ಮ 
ಎಂದೊಂದು ಅಂಗ ಇದೆ. ಜಠರದ ಹಿಂದೆ ಇದೆ. ಇದರ ಉಪಯೋಗ 
ಏನು ಎಂಬುದು ರಹಸ್ಯವಾದ ವಿಷಯ. ಅದು ರಕ್ತದ 

ಗುಲ್ಮ  ಕಣಜನೆಂದು ಕೆಲವರು ಹೇಳುತ್ತಾರೆ. ರಕ್ತವನ್ನು 
ಕೂಡಿಟ್ಟು ಕೊಂಡಿದ್ದು ದೇಹಕ್ಸೆ ಬೇಕಾದಾಗ ಒದಗಿ 

ಸುತ್ತದೆ. ಇದು ಬಿಳಿ ರಕ ಕಣಗಳ ಉದ್ಭವಸ್ಥಾ ನಗಳಲ್ಲಿ ಒಂದು, 
ಜೊತೆಗೆ' ರೋಗಕ್ತ್ರಿ ಮಿಗಳನ್ನು ಮ "ಶಕ್ತಿ ಇದಕ್ಕಿದೆ. 
ಈ ಹೋರಾಟದಲ್ಲಿ ಆದು ಸೋತಾಗ ಬಾತುಕೊಂಡು ದಪ್ಪಗಾಗುತ್ತದೆ. 
ಹಾಗಾದಾಗ ಇದನ್ನು ಗುಲ್ಮದ ಬಾತು ಎನ್ನುತ್ತಾರೆ. ಮಲೇರಿಯಾ 
ಜ್ವರದಿಂದ ಬಾತರೆ ಮಲೇರಿಯ ಗಡ್ಡೆ ಎಂದು ಕರೆಯುವುದು ಇದನ್ನೆ. 


ಸುರುಳಿ ಸುರುಳಿಯಾಗಿ ಸುತ್ತಿಕೊಂಡು ಸುಮಾರು ಒಂದು ಚದು 

ರಡಿ ಅಳತೆಯಲ್ಲಿ ಅಡಗಿರುವ ಸುಮಾರು ೨೦ ಅಡಿ ಸಣ್ಣ ಕರುಳನ್ನು 
ದೊಡ್ಡ ಕರುಳು ಬಳಸಿದೆ. ಸಣ್ಣ ಕರುಳನ್ನು ಎರಡು 

ಸಣ್ಣ ಕರುಳು ಭಾಗವಾಗಿ ಎಣಿಸಬಹುದು. ಮೊದಲರ್ಥ ಭಾಗದಲ್ಲಿ 
ಪಚನವಾದ ಆಹಾರಾಂಶ ರಕ್ತಕ್ಕೆ ಸೇರುವ ಕಾರ್ಯ 

ನಡೆಯುತ್ತದೆ. ಜಠರದಿಂದ ಆಹಾರ ಸಣ್ಣ ಕರುಳಿನ ಡಿಯೋಡಿ 
ನಮ್‌ ಭಾಗಕ್ಕೆ ಬರುತ್ತದೆಂದು ಹಿಂದೆ ಹೇಳಿದೆ. ಈ ಭಾಗ ಸುಮಾರು 


ಅತಿ 


೧೨ ಅಂಗುಲದ ಇಕ್ಕಟ್ಟಾದ ನಾಳ. ಇಲ್ಲಿಗೇ ಆಹಾರಪಚನಕ್ಕೆ 
ಸಹಾಯಕವಾದ ಬಹು ಮುಖ್ಯವಾದ ಪಿತ್ತರಸ ಮತ್ತು ಮೇದೋ 
ಜೀರಕ ರಸ ಬಂದು ಸೇರುವುಜೆಂಬುದನ್ನೂ ಹಿಂದೆ ತಿಳಿಸಿದೆ. ಈ 
ರಸಗಳ ಜೊತೆಗೆ ಸಣ್ಣ ಕರುಳಲ್ಲಿ ಉತ್ಪತ್ತಿಯಾಗುವ ಕರುಳುರಸವೂ 
ಸೇರುತ್ತದೆ. ಈ ರಸಗಳು ಒಂದಕ್ಕೊಂದು ಸಹಾಯಕವಾಗಿ ಕೆಲಸ 
ಮಾಡುತ್ತವೆ. 


ಒಂದು ವೇಳೆ ದೇಹದಲ್ಲಿ ಜಠರವಿಲ್ಲದಿದ್ದರೂ ಆಹಾರ ಜೀರ್ಣ 
ವಾಗಲು ಸಣ್ಣ ಕರುಳೇ ಸಾಕಾಗುತ್ತಿತ್ತು. ಜಠರದ ಕೆಲಸ ಆಹಾರವನ್ನು 
ಚೆನ್ನಾಗಿ ಕಡೆದು ಮೃದುಮಾಡುವುದು ಅಸ್ಟೆ. ಆಹಾರ ಪೂರ್ಣ 
ಜೀರ್ಣವಾಗಿ ಸಕ್ಕರೆಯಾಗಿ ರಕ್ತಕ್ಕೆ ಸೇರುವುದು ಸಣ್ಣ ಕರುಳಿನಲ್ಲೆ. 
ಸಣ್ಣ ಕರುಳಿನಲ್ಲಿನ ಮಾಂಸ ಖಂಡಗಳ ಸಂಕುಚಿತ ಮತ್ತು ವಿಕಸನ 
ದಿಂದ ಆಹಾರ ಮತ್ತೆ ಅಡಿಗಡಿಗೂ ಚೆನ್ನಾಗಿ ಕಡೆಯಲ್ಪಡುತ್ತದೆ. ಆಗ 
ಅದರೊಡನೆ ಸೇರಿದ ಪಿತ್ತರಸ್ತ ಜಠರರಸ, ಕರುಳುರಸ ಆಹಾರದಲ್ಲಿರುವ 
ಉಪಯುಕ್ತ ಅಂಶಗಳನ್ನೆಲ್ಲ ಜೀರ್ಣಿಸಿಸಕ್ಕರೆಯಾಗಿ ಪರಿವರ್ತಿಸುತ್ತವೆ. 


ಸಣ್ಣ ಕರುಳಿನ ಒಳ ಪೊರೆಯಲ್ಲಿ ಮೃದುವಾದ, ಬೆರಳುಗಳಂತೆ 
ಚಾಚಿರುವ ತಂತುಗಳಿನೆ, ಇವು ಲಕ್ಸ್ಮಾಂತರ ಇವೆ. ಇವುಗಳೊಂದರ 
ಉದ್ದ ೧/೨೧ ಅಂಗುಲ. ಇವುಗಳನ್ನು «ವಿಲ್ಲ್ಟೈ' ಎಂದು ಕರೆಯುತ್ತಾರೆ. 
ಇವುಗಳ ಮಧ್ಯೆ ಮಧ್ಯೆ ಕರಳುರಸವನ್ನು ಕಾರುವ ಗ್ರಂಥಿಗಳಿವೆ. ಈ 
ಗ್ರಂಥಿಗಳಲ್ಲಿ ಬಿಳಿಯರಕ್ತ ಕಣಗಳು ಸುತ್ತಾಡುತ್ತಿದ್ದು ಆಹಾರದಲ್ಲಿ ಸೇರಿ 
ಬರುವ ರೋಗ ಕ್ರಿಮಿಗಳನ್ನು ನಾಶಮಾಡಲು ತೊಡಗುತ್ತವೆ. ಆಹಾರ 
ಜೀರ್ಣವಾಗಿ ಸಿದ್ಧವಾದಾಗ ವಿಲ್ಲೈಗಳು ಹಿಂದು ಮುಂದಕ್ಕೆ ಓಲಾಡು 
ತ್ರವ್ನೆ ಆಗ ಸಿದ್ಧವಾದ ಆಹಾರಾಂಶವನ್ನು ಈ « ವಿಲ್ಲ 'ಗಳು ಎಳೆದು 
ಕೊಂಡು ರಕ್ತಗತ ಮಾಡುತ್ತವೆ. ಸರಿ, ಅದನ್ನು ಪಡೆದ ರಕ್ತ ದೇಹ 
ದಲ್ಲೆಲ್ಲ ಸಂಚರಿಸಿ ಯಾವ ಯಾನ ಭಾಗಕ್ಕೆ ಏನೇನು ಬೇಕೋ ಅದನ್ನು 
ಹೆಂಚುತ್ತದೆ. 


೨೩ 





ಸಣ್ಣಕರುಳಿನ ಒಳಪೊರೆಯಲ್ಲಿರುವ « ನಿಲ್ಲ್ಪೈ >: ಎಂಬ ತಂತುಗಳು. 
ಇವು ಆಹಾರಾಂಶವನ್ನು ಹೀರಿ ರಕ್ತಗತಮೂಡುತ್ತವೆ, 


ಸಣ್ಣ ಕರುಳಲ್ಲಿ ರಕ್ತಗತವಾಗದೆ ಉಳಿದ ಅನುಷಯೋಗ ಪದಾರ್ಥ 


£ೂ 


ವನ್ನೆಲ್ಲ ಸಣ್ಣ ಕರುಳು ಸಮಾರು ನಾಲ್ಕು ಅಡಿ ಉದ್ದದ ದೊಡ್ಡ ಕರುಳಿಗೆ 
ದೂಡುತ್ತದೆ. ಅಲ್ಲಿಗೆ ಬರುವುದರಲ್ಲಿ ಅದರಲ್ಲಿದ್ದ ಬಹು ಭಾಗ ನೀರು' 
ರಕ್ತಗತವಾಗುತ್ತದೆ. ದೊಡ್ಡ ಕರಳು ಉಂಗುರದಂತಹ ಮಾಂಸ 
ಖಂಡಗಳಿಂದ ರಚಿತವಾಗಿದೆ. ಅವುಗಳ ಸಂಕುಚಿತದಿಂದ ಮಲ ಮುಂದೆ 
ಮುಂದೆ ನೂಕಲ್ಪಟ್ಟು ಕೊನೆಗೆ ಅದರ ಕೊನೆಯಾದ ಆಸನದ ಮೂಲಕ 
ದೇಹದಿಂದ ಹೊರಬೀಳುತ್ತದೆ. 
ಈಗ ದೊಡ್ಡ ಕರುಳಿನ ವಿಷಯ. ಮನುಷ್ಯನಲ್ಲಿ ದೊಡ್ಡ ಕರಳು 
ಅಷ್ಟು ಪ್ರಯೋಜನಕಾರಿಯಲ್ಲನೆಂದು ಜೀವಶಾಸ್ತ್ರಜ್ಞರ ಅಭಿಪ್ರಾಯ. 
ದೊಡ್ಡ ಕರುಳನ್ನು ತೆಗೆದು ಬಿಟ್ಟಿರೂ ಮನುಷ್ಯನು ಬದುಕಿ 
ದೊಡ್ಡ ಕರುಳು ರುವ ಫಿದರ್ಶನಗಳಿವೆ, ಚಿಕ್ಕ ಕರುಳು ದೊಡ್ಡ 
ಕರುಳಿಗೆ ಸೇರುವ ಸ್ಥಳದಲ್ಲಿ ಚೀಲದಂತಿರುವ ದೊಡ್ಡ 
ಕರುಳಿನ ಭಾಗದಲ್ಲಿ ಹುಳುವಿನಂತೆ ೩-೪ ಅಂಗುಲ ಉದ್ದದ ಒಂದು 
ಅಂಗವಿದೆ. ಇದಕ್ಕೆ * ಅಪೆಂಡಿಕ್ಸ್‌' ಎನ್ನುತ್ತಾರೆ. ಈ ಅಂಗದಿಂದಂತು 


ತಟ 


ಮಾನವನಿಗೆ ಏನೇನೂ ಪ್ರಯೋಜನವಿಲ್ಲದಿರುವುದಿರಲಿ, ಇದು 
ಒಮ್ಮೊಮ್ಮೆ ಪ್ರಣಯಶೂಲೆ ಎಂಬ ಹೊಟ್ಟಿ ನೋನನ್ನುಂಟುಮಾಡಿ 
ಕಾಡುತ್ತದೆ. ಇದರಿಂದ ಅನೇಕವೇಳೆ ಸಾವೂ ಉಂಟಾಗುತ್ತದೆ. 


ಇದುವರೆಗೆ ಗೊತ್ತಾಗಿರುವುದರಲ್ಲಿ ಇದರಿಂದ ಪ್ರಯೋಜನಕ್ಕಿಂತ 
ಅಪಾಯ ಹೆಚ್ಚು ಎಂದು ಹೇಳುತ್ತಾರೆ. ಇದು ಕ್ರಿಮಿಗಳ ಆಟದ ಮನೆ 
ಎಂದೂ ಹೇಳಬಹುದು, ಇಲ್ಲೇ ಎಲ್ಲಾ ಬಗೆಯ ಕ್ರಿಮಿಗಳ ವೃದ್ಧಿ. 
ದೊಡ್ಡ ಕರುಳಿಂದ ಏನೇನೂ ಪ್ರಯೋಜನವಿಲ್ಲೆಂದಲ್ಲ. ಇದು ಸಣ್ಣ 
ಕರುಳಿಂದ ಇಲ್ಲಿಗೆ ಬರುವ ಮಲದಲ್ಲಿರುವ ಹೆಚ್ಚು ಭಾಗ ನೀರನ್ನು ಹೀರು 
ತ್ತದೆ. ನಿರ್ಲಕ್ಸಿಸಬಹುದಾದ ಜೀರ್ಣಕಾರ್ಯವೂ ನಡೆಯುತ್ತದೆ. 
ಸಣ್ಣ ಕರುಣಿನ ಸುರುಳಿಯನ್ನು ಸುತ್ತಿಕೊಂಡಿದ್ದು ರಕ್ಷಿಸುತ್ತದೆ. ಮತ್ತು 
ಮಲ ದೇಹದ ಹೊರಗಡೆ ಬೀಳಲು ಸಹಾಯಕವಾಗಿದೆ. 


ಮೆದುಳು 


ಇನ್ನು ಮೆದುಳಿನ ವಿಷಯಕ್ಕೆ ಹೋಗೋಣ. ತಲೆಬುರುಡೆ 

ಯನ್ನು ನಾವು ಹಿಂದೆಯೇ ನೋಡಿದ್ದೇವೆ. ಈ ಬುರುಡೆಯ 

ಮೇಲ್ಭಾಗದ ಬೊಳ್ಳಿ ನಲ್ಲಿ ಬೂದಿಬಣ್ಣದ ಮೆದುಳು 

ಮೆದುಳು ತುಂಬಿಕೊಂಡಿದೆ. ಇದು ದೇಹದಲ್ಲಿ ಬಹು ಮುಖ್ಯ 

ಮತ್ತು ವಾದ ಭಾಗ. ಅಸ್ಟೇ ತೊಡಕಾದ ಭಾಗವೂ ಅಹುದು. 

ನರಮಂಡಲ ಇದರ ಮೇಲ್ಭಾಗ ಮಡಿಕೆಮಡಿಕೆಯಾಗಿಡೆ. ಈ ಮಡಿಕೆ 

ಮಹತ್ಪೂರ್ವಕವಾದದ್ದು. ಇದು ಮಾನವನ ಮೆದುಳು 

ಎಸ್ಟರಮಟ್ಟಿಗೆ ನಿಕಾಸನಾಗಿಡೆ ಎಂಬುದನ್ನು ಹೇಳುತ್ತದೆ. ಮಂದ 

ಬುದ್ಧಿಯ ಪ್ರಾಣಿಗಳ ಮೆದುಳು ಈ ಮಡಿಕೆಗಳಿರಜೆ ಒಂದೇ ಸಮ 
ವಾಗಿರುತ್ತದೆ, 





l. ದೊಡ್ಡ ಮೆದುಳು: ಇದು ಎಡೆ ಬಲಭಾಗವಾಗಿ ನಿಂಗಡವಾಗಿದೆ, ಇಂದ್ರಿಯಾನು 
ಭನಗಳ್ಳ ಬುದ್ಧಿ ಮತ್ತು ಮನಸ್ಸಿನ ನಿರ್ಧಾರಕ್ಕೆ ಸಂಬಂಧಪಟ್ಟಿ ಭಾಗ್ಯ ಕೈಕಾಲು ಚೀರ್ಣಾಂಗ್ಯ 
ಶ್ಯಾಸಾಂಗ್ಯ ಕಣ್ಣು, ಕಿನಿ, ಮೂಗು, ಬಾಯಿ ಮೊದಲಾದ ಮುಖ್ಯ ಅಂಗಗಳ ಆಡಳಿತ 
ಇದರದು, 

2. ಮೆದುಳುಬಳ್ಳಿಯ ಬುಡ: ಇದು ಮೆದುಳಿನ ಅತ್ಯಂತ ಹಿಂದಿನ ಭಾಗ. 
ಮೆದುಳಿನಿಂದ ದೇಹದ ನಿನಿಧ ಭಾಗಕ್ಕೂ ಅಲ್ಲಿಂದ ಮೆದುಳಿಗೂ ಸಮಾಚಾರ ಈ ಮೂಲಕವೇ 
ನಡೆಯುವುದು, 

3. ಚಿಕ್ಕ ಮೆದುಳು: ಇದು ತಲೆಯ ಹಿಂಭಾಗದಲ್ಲಿದೆ, ನರಗಳ ಚಲನೆಗೆ ಸಹಾಯಕಾರಿ 
ಇದು ನಮ್ಮ ದೇಹದ ಅಂಗಗಳು ಒಂದಕ್ಕೊಂದು ಅನುಸರಿಸಿ ನಡೆಯುನಂತೆ ಮಾಡುತ್ತದೆ, 


ಹು 


ಮೆದುಳಿನಲ್ಲಿ ಲಕ್ಷಲಕ್ಸಾಂತರ ನರಕಣಗಳು ತುಂಬಿವೆ. ಒಂ 
ದೊಂದು ಕಣಕ್ಕೂ ನರತಂತುವಿನಿಂದ ಇನ್ನೊಂದು ಕಣದೊಡನೆಯೊೋ 
ಅಥವಾ ದೇಹದ ಯಾವುದೋ ಅಂಗದೊಡನೆಯೋ ಸಂಬಂಧ ಕಲ್ಪಿತ 
ವಾಗಿದೆ. ಈ ನರಕಣಗಳು ಗುಂಪುಗುಂಪಾಗಿ ವ್ಯವಸ್ಥಿತ ರಚನೆಗೊಳ 
ಪಟ್ಟನೆ. ಒಂದೊಂದು ಗುಂಪಿಗೂ ಗೊತ್ತಾದ ಕೆಲಸನಿಜಿ. ಹೀಗೆ 
ಒಂದು ಗುಂಪು ನಮ್ಮ ಮಾಂಸಖಂಡಗಳನ್ನು ಹಿಡಿತದಲ್ಲಿಟ್ಟರೆ, ಒಂದು 
ಗುಂಪು ಕೇಳಲು, ಇನ್ನೊಂದು ಉಸಿರಾಡಲು, ಮತ್ತೊಂದು ಹೃದಯ 
ಚಲನೆಗೆ. ಹೀಗೆ ಮೆದುಳು ಎಂಟಿ ಮುಖ್ಯ ಭಾಗಗಳಾಗಿ ದೇಹದ 
ಅಂಗಗಳ ಆಡಳಿತ ನಡಸುತ್ತದೆ. ಮೆದುಳಿನೊಡನೆ ದೇಹದ ಅಂಗಗಳಿ 
ಗೆಲ್ಲ ಇರುವ ಸಂಬಂಧ ಶಂತಿಸಮಾಚಾರದ ರೀತಿಯಲ್ಲಿದೆ. ಮೆದುಳಿನಿಂದ 
ಅಂಗಗಳಿಗೆ, ಅಂಗಗಳಿಂದ ಮೆದುಳಿಗೆ ಸಮಾಚಾರವನ್ನು ಒಯ್ಯುವ ತಂತಿ 
ಗಳಿಗೆ ನರಗಳೆಂದು ಹೆಸರು. ಪ್ರತಿಯೊಂದು ನರಕ್ಟೂ ಗೊತ್ತಾದ ಕೆಲಸ 
ವಿದೆ. ದೇಹದ ನಾನಾ ಭಾಗಗಳ ಸಮಾಚಾರವನ್ನು ಮೆದುಳಿಗೆ ಮುಟ್ಟಿ 
ಸುವ ನರಗಳು ಬೇರೆ. ಮೆದುಳಿನಿಂದ ದೇಹದ ನಾನಾಭಾಗಕ್ಕೆಸಮಾಚಾರ 
ವನ್ನು ಒಯ್ಯುವ ನರಗಳು ಬೇರೆ, ಈ ನರಗಳಲ್ಲಿ ಸಮಾಚಾರ ಅತ್ತಿಂದಿತ್ತ 
ಓಡಾಡುವಂತೆ ವಿದ್ಯುಚ್ಛಕ್ತಿ ಯನ್ನು ಉಂಟುಮಾಡಿಕೊಳ್ಳುವ ಶಕ್ತಿ ಈ 
ನರಗಳಿಗಿದೆ ಎಲ್ಲಕ್ಟೂ ಕೇಂದ್ರ ಕಚೇರಿ ಮೆದುಳು. ಮೆದುಳಿನ 
ಕೆಲಸವನ್ನು ಸುಲಭವಾಗಿ ತಿಳಿದುಕೊಳ್ಳಲು ಅದರ ಕೆಲಸಗಳನ್ನು ನಾನಾ 
ಇಲಾಖೆಗಳಾಗಿ ವಿಭಾಗಿಸಿ ನೋಡಿದರೆ ಮೇಲು, ಮುಂದಿನ ಚಿತ್ರ 
ಅದಕ್ಕೆ ಅನುಕೂಲವಾದೀತು. 


ನೀವು ದಾರಿಯಲ್ಲಿ ಹೋಗುತ್ತಿರುವಾಗ ಒಂದು ಮಗು ಎಡವಿ 
ಬಿದ್ದು ಬಿಟ್ಟಿ ತೆನ್ಸಿ. ಆ ಸಮಾಚಾರ ನಿಮ್ಮ ಕಣ್ಣುಗಳ ಮೂಲಕ ಅದಕ್ಕೆ 
ಸಂಬಂಧಪಟ್ಟಿ ಮೆದುಳಿನ ಭಂಗಕ್ಕೆ ಮುಟ್ಟುತ್ತದೆ. ಕೂಡಲೆ ಅಲ್ಲಿಂದ 
ಅಪ್ಪಣೆ ಹೊರಡುತ್ತದೆ, ಕಾಲುಗಳು ಅಲ್ಲಿಗೆ ಹೋಗಬೇಕೆಂದೂ, ಕೈಗಳು 
ಟಿ ಮಗುವನ್ನು ಎತ್ತ ಬೇಕೆಂದೂ. ಇದೆಲ್ಲವೂ ಕ್ಷಣದಲ್ಲಿ ತನ್ನಷ್ಟಕ್ಕೆ 
ತಾನೆ ನಡೆದು ಹೋಗುತ್ತದೆ. ಒಂದು ದೊಡ್ಡ ಆಡಳಿತವೇ ನಡೆದಂತೆ. 
ಆಡಳಿತದ ಕೆಲಸಗಾರರು ನಿಷ್ಕಾರಣವಾಗಿ ಸೋಮಾರಿಗಳಾಗಿ ತಮ್ಮ 


ಪ 





ಮಾನವನ ಮೆದುಳಿನ ಕೆಲಸವನ್ನು ಸುಲಭವಾಗಿ ತೋರಿಸಲು ಅನುಕೂಲವಾದ ಚಿತ್ರ ಇದರ 
ವಿವರಣೆ ಮುಂದಿನ ಪುಟದಲ್ಲಿ ಕೊಟ್ಟಿದೆ, (After miracle of life 


೧, 
“ಅನ್ನ ನಾಳ, 


೨. 


೨೮ 


ಹಿಂದಿನ ಪುಟದಲ್ಲಿರುವ ಚಿತ್ರದ ವಿವರಣೆ 


ಬಾಯಲ್ಲಿ ಹದವಾದ ಅಹಾರವನ್ನು ಜೀರ್ಣಾಂಗಕ್ಕೆ ಕೊಂಡುಹೋಗುವ 


ದೇಹದ ಸಮಸ್ತ ಭಾಗಕ್ಕೂ ಸಮಾಚಾರ ಕೊಂಡು ಹೋಗುವ ಅಲ್ಲಿಂದ 


ಸಮಾಚಾರವನ್ನು ಮೆದುಳಿಗೆ ತರುವ ಟಿಲಿಗ್ರಾಪ್‌ ತಂತಿಯೆಂತಿರುವ ಮೆದುಳು 
ಬಳ್ಳಿ ಮತ್ತದರ ಕವಳುಗಳು, 


ತ 
೪ 
೫ 
ಷಿ. 
೭ 
ಲ 
೯ 
೧೦. 
೧೧. 


೧೨. 
ಮೆದುಳಿನ 
೧೩. 
೧೪. 
೧೫, 
೧೬. 
'ಭಾಗ, 
೧೭, 
ವಹಿಸಿರುವ 


೧೮, 


೧೯, 


. ಶ್ವಾಸನಾಳ. 
. ಹಲ್ಲು ಅಹಾರವನ್ನು ನಯಿವಾಗಿ ಅಗಿದು ಹದಮಾಡುವುದು. 
. ಬಾಯಲ್ಲಿ ನಾಲಗೆ ಆಹಾರವನ್ನು ಜೊಲ್ಲು ರಸದೊಡನೆ ಬೆರಸುವುದು, 


ಮೂಗು, 


ಎ ಕಣ್ಣು ಗುಡ್ಡೆ ಹೊರಗಡೆಯ ನೋಟವನ್ನು ಚಿತ್ರಿಸುವುದು, 
. ಕಣ್ಣಿನ ಕ್ರಿಯೆಯನ್ನು ನಡೆಸುವ ಆಂಗ, 
, ಮಾತಾಡಲು ಶಕ್ತಿ ಕೊಡುವ ಮೆದುಳು ಭಾಗ, 


ಜ್ಞಾಪಕ ಶಕ್ತಿಯನ್ನಿಡುವ ಮೆದುಳು ಭಾಗ, 

ಕೈಕಾಲುಗಳ ಆಡಳಿತ ವಹಿಸಿರುವ ಮೆದುಳು ಭಾಗ. 

ದೇಹದ ಎಲ್ಲ ಆಡಳಿತವೂ ಅನುಸರಿಸಿ ನಡೆಯುವಂತೆ ನೋಡಿಕೊಳ್ಳುವ 
ಪ್ರಧಾನಭಾಗ, 

ವಾಸನೆ ಮತ್ತು ರುಚಿಗ್ರಾಹಕ ಮೆದುಳು ಭಾಗ, 

ತಲೆಯೆ ಚಲನೆಯ ಆಡಳಿತನಡೆಸುನ ಮೆದುಳು ಭಾಗ, 

ಶಬ್ದಗ್ರಾಹಕ ಮೆದುಳು ಭಾಗ, 

ಕಣ್ಣು ನೋಡಿದ ನೋಟವನ್ನು ಅನುಭನಿಸುವಂತೆ ಮಾಡುವ ಮೆದುಳು 


ದೇಹದಲ್ಲಿ ತನ್ನಷ್ಟಕ್ಕೆ ತಾನೆ ನಡೆಯಬೇಳಾಗಿರುವ ಭಾಗಗಳ ಆಡಳಿತ 
ಮೆದುಳು ಭಾಗ 


ಪ್ರಧಾನ ಮೆದುಳಿಗೆ ಸಹಾಯಕವಾಗಿರುವ ಭಾಗ, 
ಪ್ರತಿ ಕ್ರಿಯಾತ್ಮಕ ಮೆದುಳು ಭಾಗ. 


ವ” 


ಕೆಲಸದಲ್ಲಿ ಅಸ ಸಡ್ಡೆ ತೋರಬಹುದು. ಆದರೆ ಇಲ್ಲಿ ಹಾಗೆ ಆಗು. 


ವುದಿಲ್ಲ. ಇಲ್ಲಿ ಕರ್ತವ್ಯ ಮೊದಲು. ಅದರಲ್ಲೂ ಅದರ ನಿರ್ವಹಣೆ ಬಹಳ 
ಮುಖ್ಯ. 


ನೋಡಿ, ಮಾನವನ ಈ ಸಣ್ಣ ಮೆದುಳಿಗೆ ಎಂತಹ ಶಕ್ತಿ ಇದೆ! 
ಅದು ಏನೇನು ತುಂಬಿಕೊಂಡಿದೆ; ಕನಸು, ನೆನಸು, ವೈರ ಅಸೂಯೆ! 
ಇದರಿಂದ ಏನೇನು ಮಹತ್ಯೈೈ ಲಸ ಪ್ರಪಂಚದಲ್ಲಿ ನಡೆದಿದ, ಇಂತದರಲ್ಲಿ 
ಪ ಮನುಷ್ಯನನ್ನೊ ಗೋ! ವಿಶ ನನ್ನೆ € ನಿರ್ಮಿಸಿ ನಡೆಸುತ್ತಿರುವ ಆ 
ಭಗವಂತನ ಮಹತ್ತೆಂತದು! 


ಮೆದುಳು ಆಶ್ರಯದಲ್ಲಿ ಆಶ್ಚರ್ಯ, ಅದು ನಮ್ಮ ಜಾಣತನದ. 
ತೌರು, ನಮ್ಮ ಭಾವನೆಗಳ ಹುಟ್ಟು, ನಮ್ಮ ಮನಸ್ಸಿನ ನೆಲೆಮಕೆ, 
ನಮ್ಮ ಎಲ್ಲ ಕ್ರಿಯೆಗಳಿಗೆ ಕಾರಣ. 


ಈ ಮೆದುಳು ತುಂಬ ಸುರಕ್ಷಿತವಾಗಿರುವಂತೆ ವ್ಯವಸ್ಥೆ ಇದೆ. 
ಯಾವ ಆಘಾತವೂ ಇದಕ್ಕೆ ತಾಕದಂತೆ ತಲೆಯ ಚಿಪ್ಪುಮೂಳಯ ಮಡ್ಯ 
ಸಿಂಗ್‌ ನಂತಿರುವ ಭಾಗವಿದೆ. ಅಲ್ಲದೆ ಮೆದುಳಿನ ಸುತ್ತಲೂ ಮೂರು 
ಪದರ ತೆಳುಪೊರೆ ಬಳಸಿ ಸುತ್ತಿಕೊಂಡಿದೆ. 


ಮೆದಳು ದೊಡ್ಡೆ ದಾಗಿದ್ದಾಕ್ಷಣಕ್ಕೆ ಹೆಚ್ಚು ಬುದ್ಧಿ, ಎಂದು ಹೇಳು 
ವಂತಿಲ್ಲ. ತಲೆ ಮತ್ತು ಮೆದುಳಿನ ಗಾತ್ರದ ಮೇಲೆ ಅದರ ಗುಣವಿಲ್ಲ. 
ಮೊದಲೆ ಹೇಳಿದಂತೆ ಇತರ ಪ್ರಾಣಿಗಳ ಮೆದುಳು ನಯವಾಗಿ ಉಂಡೆ 
ಯಾಗಿರುತ್ತದೆ. ಮನುಷ್ಯನ ಮೆದುಳು ಮಡಿಕೆ ಮಡಿಕೆಯಾಗಿರು 
ನೆ ಮೆದುಳಲ್ಲಿ ಈ ಮಡಿಕೆ ಹೆಚ್ಚಾಗಿ ಇದ್ದಷ್ಟು ಹೆಚ್ಚು ಬುದ್ಧಿ 
ವಂತಿಕ, 


ಮೆದುಳು ನಿಮಗೆ ಗೊತ್ತಾದಂತೆ, ಗೊತ್ತಾಗದಂತೆ ತನ್ನ ಕೆಲಸ 
ಮಾಡುತ್ತಿರುತ್ತದೆ. ನಿಮ್ಮ ಕೈಕಾಲುಗಳು ಕೆಲಸಮಾಡದಿದ್ದರೆ, ಕಣ್ಣು 
ಕಿವಿ ಕೆಲಸಮಾಡುತ್ತಿರುತ್ತನೆ. ಅವುಗಳು ಕೆಲಸಮಾಡದಿದ್ದ ರೂ ನಿಮಗೆ 


೩೦ 


My: 





ಮೆದುಳು, ಮೆದುಳು ಬಳ್ಳಿ ಮತ್ತು ನರಮಂಡಲ, ಬೆನ್ನುಮೂಳೆಯ ಮಧ್ಯ 
ದಲ್ಲಿರುವ ಮೆದುಳು ಬಳ್ಳಿ ಎಡಬಲಕ್ಕೆ ತಸ್ಲಿ೧ ಜೊತೆ ಮುಖ್ಯ ಕವಳುಗಳಾಗಿ ಒಡೆ 
ಯುತ್ತದೆ, 


೩೧ 


ಗೊತ್ತಾಗದೆ ದೇಹದ ಒಳಗಿರುವ ಹೃದಯ, ಶ್ವಾಶಕೋಶ, ಕರುಳು 
ಮೊದಲಾದುವೆಲ್ಲ ಕೆಲಸ ಮಾಡುತ್ತಲೇ ಇರುತ್ತವೆ. ನಿಮಗೆ ಗೊತ್ತಾ 
ಗದೆಯೇ ಕೆಲಸ ನಡೆಸುವ ನರಗಳೇ ಬೇರೆ. ನಿಮಗೆಗೊತ್ತಾಗುವಂತೆ 
ಕೆಲಸ ನಡೆಸುವ ನರಗಳೇ ಬೇರೆ ಮೆದುಳಿಗೆ ಕೊಂಚ ವಿರಾಮ 
ವೆಂದರೆ ನೀವು ನಿದ್ರೆಮಾಡುವಾಗ. ದೇಹದ ಪಂಚೇಂದ್ರಿಯಗಳ ಕೆಲಸ 
ಆಗ ನಿಲ್ಲುವುದರಿಂದ ಅದಕ್ಕೆ ವಿರಾಮ. 

ದೇಹದ ಅಂಗಾಂಗಗಳು ಅದರದರ ಕೆಲಸವನ್ನು ತಪ್ಪದೆ ಮಾಡು 
ವಂತೆ ಮೆದುಳು ನೋಡಿಕೊಳ್ಳುತ್ತದೆ. ಆದರೆ ಮೆದುಳಿನಿಂದ ಆ ಅಂಗ 
ಗಳಿಗೆ ಅಲ್ಲಿಂದ ಮೆದುಳಿಗೆ ಸಮಾಚಾರವನ್ನು ತರುವ ಕೆಲಸ ನರಗಳದ್ದು. 
ಮೆದುಳಿನಿಂದ ಪ್ರಾರಂಭವಾದ ಮೆದಳುಬಳ್ಳಿ ಬೆನ್ನುಮೂಳೆಯ ಮಧ್ಯೆ 
ಇರುವ ರಂಧ್ರದಲ್ಲಿ ಸುರಕ್ಷಿತವಾಗಿ ಹಾಯ್ದು ಅಲ್ಲಿಂದ ಕವಶೊಡೆದು 
ದೇಹದ ಎಲ್ಲ ಕಡೆಗೂ ಹರಡುತ್ತದೆ. ಇದರಲ್ಲಿ ಕ್ರಿಯೆಗೆ ಆವಶ್ಯಕವಾದ 
ಹಿಂಭಾಗ, ಇಂದ್ರಿಯ ಸರಾಮರ್ಶಕ್ಕೆ ಸಂಬಂಧಸಟ್ಟ ಮುಂಭಾಗ 
ಎಂದು ಎರಡು ವಿಧ. 

ಇನ್ನು ತಲೆಯಲ್ಲಿ ನಾವು ಕಾಣಬಹುದಾದ ಅಂಗಗಳು: ಕಣ್ಣು, 
ಕಿವಿ, ಮೂಗು, ಬಾಯಿ. 

ನಿಮ್ಮ ದೇಹದ ಖಬೆಳಕಾಗಿರುವ ಕಣ್ಣುಗಳ ರಚನೆ ನೋಡಿ. 
ಮೂಗಿನ ಎರಡು ಪಕ್ಕದ ಗುಳಿಗಳಗಲ್ಲಿ ಇವು ಸೇರಿಸಲ್ಪಟ್ಟಿನೆ. ಇದು 

ನೋಡಿದರೆ ನಿಮಗೆ ಫೋಟೋ ತೆಗೆಯುವ ಕ್ಯಾಮರ 
ಕಣ್ಣು ದಂತೆಕಾಣುವುದಿಲ್ಲವೆ? ಕ್ಯಾಮರದಂತೆಯೇ ಇವು ನೀವು 
ನೋಡುವ ವಸ್ತುನಿನ ಚಿತ್ರವನ್ನು ನಿಮ್ಮ ಮೆದುಳಿಗೆ 

ಮುಟ್ಟಿಸಿ ನೀವದನ್ನು ಅನುಭವಿಸುವಂತೆ ಮಾಡುತ್ತವೆ. ಇವುಗಳ 
ರಚನೆ ಲಕ್ಸ್ಮಾಂತರ ಸಲಾಕಿಗಳಂತಹ ಮತ್ತು ಶೃಂಗಗಳಂತಹ ಕಣ 
ಗಳಿಂದ ಆಗಿದೆ. ಈ ಪ್ರತಿಯೊಂದೂ ಚುರುಕಾದ ನರಗಳನ್ನು 
ಹೊಂದಿದೆ. ಅದರಿಂದ ನೀವು ದಿಗಂತನನ್ನಾಗಲಿ ಅಥವಾ ಹತ್ತಿರದ 
ಹುಲ್ಲುಗರಿಕೆಯನ್ನಾಗಲಿ ನೋಡಲು ಸಾಧ್ಯ. ಈ ಅಂಗ ನಿಮಗಿಲ್ಲ 
ದಿದ್ದರೆ ನಿಮ್ಮ ಜೀವನ ಎಷ್ಟು ಸನಿಸ್ಸಾರ್ಥಕವಾಗುತ್ತಿತ್ತು? ಆ ಜೀವನ 
ವನ್ನು ನೆನಸಿಕೊಳ್ಳ ಲೂ ಹೆದರಿಕೆ ಅಲ್ಲವೆ? 











ಕಣ್ಣುಗುಡ್ಡೆಯು ಮೇಲೆ, ಕೆಳಗೆ ಮತ್ತು ಸುತ್ತಲೂ ತಿರುಗಲು ಅನುಕೂಲ 
ವಾಗುವಂತೆ ಬಿಗಿದಿರುವ ಮಾಂಸ ಖಂಡಗಳು 








ಕಣ್ಣು ಹ 
ಮೇಲ್ಭಾ ಗದಲ್ಲಿ ರೆಪ್ರೆ ಯೆನ್ನು ಕ್‌ರಿದು ಕಣ್ಣಿ ರು ಗೆ ಗ್ರೈಂಥಿಯೆನ್ನು ತೋರಿಸಿದೆ, 
ಬಲಗಡೆ "ಮೂಲೆಯಲ್ಲಿ" ಕಣ್ಣಿ ರುನಾಳ ಮೂನಿಗೆ ಸೇರುವುದನ್ನು 


ಬಿಳಿಗೆರೆ ರೊಡಿ ತೋರಿಸಿದೆ. 


ಡಿಪಿ 


ಅದಕ್ಕಾಗಿಯೇ ನಾವು ಕಣ್ಣನ್ನು ಎಚ್ಚರಿಕೆಯಿಂದ ಕಾಪಾಡಬೇಕು 
ಕಣ್ಣಲ್ಲಿ ಕೊಳೆ ಸೇರಿಕೊಳ್ಳದಂತೆ ನೋಡಿಕೊಳ್ಳ ಬೇಕು. ಕಣ್ಣಿಗೆ ಹೆಚ್ಚು 
ಶ್ರಮವನ್ನು ಕೊಡಬಾರದು. ಹೊಗೆಯಲ್ಲಿ ಬಹಳ ಹೊತ್ತಿದ್ದರೆ ಕೆಟ್ಟಿದು, 
ಕಣ್ಣು ಕೋರೈಸುವ ಬೆಳಕಲ್ಲಿ ಓದಬಾರದು. ಕಣ್ಣೊಳಗೆ ಏನಾದರು 
ಬಿದ್ದರೆ ಸಿಕ್ಕಾ ಬಟ್ಟಿ ಉಜ್ಜಬಾರದು. ಆ ಕಸವನ್ನು ಎಚ್ಚರಿಕೆಯಿಂದ 
ಹೊರಗೆ ತೆಗೆಯಬೇಕು. ಬೆಳಿಗ್ಗೆ ಮುಖ ತೊಳೆಯುವಾಗ ಶುಭ್ರವಾದ 
ನೀರಿನಲ್ಲಿ ಮುಖದ ಭಾಗವನ್ನು ಮುಳುಗಿಸಿ ಕಣ್ಣನ್ನು ಬಿಟ್ಟು ಮುಚ್ಚು 
ವುದರಿಂದ ಕೊಳೆ ಅಳಿದು ಕಣ್ಣುಗಳು ಶುಭ್ರವಾಗುತ್ತವೆ. 
ತಲೆಬುರುಡೆಯಲ್ಲಿ ಮೂಗಿನ ಮೂಳೆ ನೋಡಿದರೆ ಮೊಟಕಾಗಿ 
ಕಾಣುತ್ತದೆ. ಇದರ ಮುಂದೆ ಮೃದ್ವಸ್ಟಿ ಅಂಟಿಸಿರುತ್ತದೆ. ಆಗ ಮೂಗು 
ಪೂರ್ಣವಾಗುತ್ತದೆ. ಮೂಗಿನಿಂದ ನಾವು ಗಾಳಿಯನ್ನು 
ಮೂಗು ಎಳೆದುಕೊಳ್ಳುತ್ತೇವೆ. ನೀವು ತೆಗೆದುಕೊಂಡ ಗಾಳಿ 
ಯಲ್ಲಿರುವ ಧೂಳು ಮತ್ತು ಕ್ರಿಮಿಗಳು ಮುಂದೆ 
ಹೋಗದಂತೆ ಇದರಲ್ಲಿ ಪೊರೆ ರಚನೆಯಾಗಿದೆ. ಅದರಿಂದ ನೀವು 
ಯಾವಾಗಲೂ ಮೂಗಿನಿಂದಲೆ ಉಸಿರಾಡುವುದು ಒಳ್ಳೆ ಯದು. ಜೊತೆಗೆ 
ವಾಸನೆ ಎಂತದು ಎಂದು ಕಂಡುಹಿಡಿಯಲು ಇದರಲ್ಲಿ ಅನುಕೂಲವಾದ 
ಅಂಗವಿದೆ, 
ಕಿವಿಯಿಲ್ಲದಿದ್ದರೆ ನಿಮ್ಮ ಪಾಲಿಗೆ ಪ್ರಪಂಚ ನಿಶ್ಶಬ್ದವಾಗಿದ್ದಂತೆ. 
ಆಗ ನಿಮಗೆ ಮಾತೂ ಬರುತ್ತಿರಲಿಲ್ಲ. ಹುಟ್ಟು ಕಿವಡರಾದವರು 
ಮೂಕರೂ ಆಗುವರು. ಇತರರ ಮಾತನ್ನು ಅರಿತು 
ಕಿವಿ ಕೊಳ್ಳಲು ಕನಿ ಸಹಾಯಕ. ಶಬ್ದವಾದರೆ ಅದು ಅಲೆ 
ಅಲೆಯಾಗಿ ಹರಡುತ್ತದೆ. ಆ ಅಲೆಯನ್ನು ನಮ್ಮ 
ಕನಿ ಸ್ವಾಗತಿಸುತ್ತದೆ. ಅಲೆ ಕಿವಿಯೊಳಗೆ ಹೋದಂತೆ ಅದನ್ನು 
ಸೂಚಿಸಲು ಅನುಕೂಲವಾಗುವಂತೆ ಕವಿಯಲ್ಲಿ ಒಳ ರಚನೆ ಇದೆ. 
ಈ ಒಳ ರಚನೆ ಹತ್ತು ಸಾನಿರ ನರಕಣಗಳಿಂದ ರಚಿತವಾಗಿದೆ. ಈ 
ಚಿತ್ರವನ್ನು ನೋಡಿದರೆ ಶಬ್ದ ಹೇಗೆ ನಮಗೆ ಕೇಳಿಬರುತ್ತದೆಂಬುದನ್ನು 


ಕಿಳಿಯುವಿರಿ. 
3 





ಕನಿ ಮತ್ತು ಅದರ ಒಳರಚನೆ. 


1. ನಿಲುಬು, ಇ, ಮಧ್ಯಕನಿ 3, ಶ್ದಿದ ಅಲೆ ಈ ಮೂಲಕ ಒಳಗಿನಿಗೆ 
ಹೋಗುತ್ತದೆ. 4, ಎಲುಬು, ದ್ರಿ, ಕಿನಿದಮ್ಮಟ್ಟೆ 6. ಗಾಳಿ ಆಡುವ ಸ್ಥಳ್ಳ 
7. ಗಂಟಿಲೊಡನೆ ಸಂಬಂಧನಿರುವ ನಾಳ, 

ಇನ್ನು ನಿಮ್ಮಬಾಯಲ್ಲಿರುವ ನಾಲಿಗೆಯನ್ನು ಯೋಚಿಸಿ. ನಿಮ್ಮ 
ಭಾವನೆಗಳನ್ನು, ನಿಮ್ಮ ಯೋಚನೆಗಳನ್ನು, ನಿಮ್ಮ ಅನುಭವಗಳನ್ನು 

ಇತರರಿಗೆ ತಿಳಿಯುವಂತೆ ಶಬ್ದಮಾಡುವ ದೇಹದ 
ನಾಲಿಗೆ ಗಂಟೆ ಇದು. ಅದರ ಬುಡದಲ್ಲಿರುವ ರುಚಿಗ್ರಹಣ 
ಗ್ರಂಥಿಗಳನ್ನೂ ಯೋಚಿಸಿ, 

ನಿಷಯ ಭಾರವಾಗಬಾರದು ಎಂದು ಎಲ್ಲ ವಿಷಯಗಳನ್ನೂ 
ಸಂಕ್ಷೇಪವಾಗಿ ಹೇಳುತ್ತಿದ್ದೇನೆ. ನೀವು ದೊಡ್ಡವರಾದಂತೆ ದೊಡ್ಡ 
ಪುಸ್ತಕಗಳನ್ನು ಓದಿ. ಅದರ ಪೂರ್ಣಮಹತ್ತು ಗೊತ್ತಾಗುತ್ತದೆ. 


ಹೃದಯ 


ದೇಹಕ್ಕೆ ಚೇತನದಾಯಕನಾದ ರಕ್ತ, ಅದು ಹೇಗೆ ಕೆಳಗೆ 
ಕಾಲಿನವರೆಗೆ ಮೇಲೆ ತಲೆಯ ವರೆಗೆ ರಕ್ತನಾಳಗಳಲ್ಲಿ ಹರಿದಾ 
ಡಲು ಸಾಧ್ಯ? ರಕ್ತ ಪ್ರವಾಹವು ದೇಹದಲ್ಲೆಲ್ಲ ಸಂಚರಿಸಲು ಸಾಧ್ಯವಾಗು 
ವಂತೆ ಒತ್ತುವ ಅಂಗದ ವಿಷಯಕ್ಕೆ ನಾವೀಗ ಬಂದಿದ್ದೇವೆ. ಅದೇ 
ಹೃದಯ. ಇದು ಮನುಷ್ಯನ ಮುಷ್ಟಿಯಷ್ಟು ಗಾತ್ರವಾಗಿ ಶಕ್ತಿಯುತ 
ವಾದ ಮಾಂಸಖಂಡಗಳಿಂದ ಮಾಟಲ್ಬಟ್ಟಿದೆ. ಹೃದಯ 
ಹೃತ್ಸರ ಒಂದು ಪೊರೆಯಿಂದ ಮೇಲಿಂದ ಕೆಳಕ್ಸೆ ಎರಡು 
 ಹೃತ್ಯುಕ್ಷಿ ಭಾಗವಾಗಿ ವಿಂಗಡಿಸಲ್ಪಟ್ಟಿದೆ. ಮತ್ತೆ ಈ ಎರಡು 
ಭಾಗಗಳೂ ಅಡ್ಡಲಾಗಿ ಎರಡೆರಡು ಭಾಗಗಳಾಗಿ 
ವಿಂಗಡಿಸಲ್ಪಟ್ಟಿವೆ. ಮೇಲ್ಲಡೆಯ ಎರಡು ಭಾಗಗಳಿಗೆ ಹೃತ್ಯರ್ಡ 
ಗಳೆಂದೂ, ಕಳಗಡೆಯ ಭಾಗಗಳಿಗೆ ಹೃತ್ಯುಕ್ಸಿಗಳೆಂದೂ ಹೆಸರು. 
ಹೈತ್ಯಥ್ಗ ಕ್ಟೂ ಹೃತ್ಯುಕ್ಸಿಗೂ ಮಧ್ಯೆ ಹೃತ್ಯರ್ಷದಿಂದ ಹೃತ್ಯುಕ್ಸಿಗೆ 
ಮಾತ್ರ ತೆರೆಯುವಂತೆ ರಚಿತವಾದ ಸ್ಟಾಯುವಿನಿಂದ ನಿರ್ಮಿತವಾದ 
ಬಾಗಿಲುಗಳಿವೆ. ಈ ಹೃದಯ ಎದೆ ಪಂಜರದೊಳಗೆ ಶ್ವಾಸಕೋಶಗಳ 
ನಡುವೆ ಸ್ವಲ್ಪ ಎಡಕ್ಟ್ರಾದಂತೆ ಇದೆ. 


ಇದಕ್ಕಿಂತ ಉತ್ತಮವಾದ ಸೃಷ್ಟಿ ಕಾಣುವುದು ಅಪರೂಪ್ಮ 
ನಿಮ್ಮ ಹಿಡಿಗಿಂತ ದೊಡ್ಡದಲ್ಲದಿದ್ದರೂ, ಅರ್ಧ ಪೌಂಡಿಗೆ ಕೊಂಚ 
ಹೆಚ್ಚು ಮಾತ್ರ ತೂಗಿದರೂ ಅದು ಮಾಡುವ ಕೆಲಸ ಮಹತ್ತಾದುದು. 
ನೀವು ನಿದ್ರಿಸುತ್ತಿದ್ದರೂ ಅದಕ್ಕೆ ನಿದ್ರೆಯೇ ಇಲ್ಲ. ೨೪ ಗಂಟಿಯೂ 
ಕ್ರಮವಾಗಿ ಕಲಸ ಮಾಡುತ್ತಿರುತ್ತದೆ. ರಕ್ತ ಒತ್ತುವ ಮಿಡಿತದ 
ಮಧ್ಯಕಾಲನೇ ಅದಕ್ಕೆ ಸಿಗುವ ವಿರಾಮ, 


ಅದರ ಕೆಲಸದ ಪರಿಚಯಖೊಂದಸ್ಟ ನ್ನು ಮಾಡಿಕೊಳ್ಳೋಣ. 


ನಿಮ್ಮ ನಾಡಿಯ ಹೊಡೆತ ನೋಡಿ. ಅದು ನಿಮಿಷಕ್ಕೆ ಸುಮಾರು ೮೦ 
ಸಾರಿ ಹೊಡೆಯುತ್ತದೆ. ಅದು ಹೃದಯ ರಕ್ತ ಒತ್ತುವುದನ್ನು ತೋರಿಸು 


೩೬ 


ತ್ತದೆ! ೨೪ ಗಂಟಿಗೆ ಎಷ್ಟು ಸಾರಿ ಒತ್ತಿದಂತಾಯಿತು. ! ಒಂದು ದಿನಕ್ಕೆ? 
ಗುಣಿಸಿ, ೮೦೫ ೬೦) ೨೪. ಒಂದು ವರ್ಷಕ್ಕೊ? ೮೦೨೮೬೦) SVK 
೩೬೦ ಸಾರಿ. ಹೀಗಿದ್ದಲ್ಲಿ ಮನುಷ್ಯನ ಜೀವಮಾನದಲ್ಲಿ? 


ನಾಡಿಯ ಹೊಡತವನ್ನು ತಿಳಿಯುವ ಬಗೆ 

ಪ್ರತಿಯೊಂದು ಸಾರಿಯೂ ಹೃದಯ ೩ ಔನ್ಸ್‌ ರಕ್ತವನ್ನು ಒತ್ತು 
ತ್ಮದೆ, ಅಂದರೆ ೮೦ ಗ್ಯಾಲನ್ಸಿಗಿಂತಲೂ ಹೆಚ್ಚು ರಕ್ತವನ್ನು ಒಂದು ಗಂಟಿ 
ಯಲ್ಲಿ ಒತ್ತಿದಂತಾದೀತು. ದೇಹೆದಲ್ಲಿ ಸುಮಾರು ೨ ಗ್ಯಾರ್ಲ ರಕ್ತವಿರು 
ವುದರಿಂದ ಅದೇ ರಕ್ತವನ್ನು ಮತ್ತೆ ಮತ್ತೆ ಒತ್ತಬೇಕಾಗುತ್ತದೆ. ಹಾಗೇಕೆ 
ಗೊತ್ತೆ? ಏಕೆಂದರೆ ರಾತ್ರಿ, ಹೆಗಲು ಪ್ರತಿ ನಿಮಿಷದಲ್ಲಿಯೂ ರಕ್ತ 
ದೇಹದ ಜೀವಕಣಗಳಿಗೆ ಸಣ್ಣ ಕರುಳಿನಿಂದ ಆಹಾರಂಸವನ್ನು ಹೊತ್ತು 
ಕೊಂಡು ಹೋಗುತ್ತದಷ್ಟೇ ಅಲ್ಲ ಶ್ವಾಸಕೋಶದಿಂದ ಆಮ್ಲ ಜನಕನನ್ನು 
ಹೊತ್ತು ಒದಗಿಸಬೇಕಾಗಿದೆ. ಒಂದು ದಿನದಲ್ಲಿ ಕೊನೆಯಪಕ್ಷ ಒಂದು 
ಸಾವಿರ ಸಾರಿಯಾದರೂ ಜೀವಕಣಗಳಿಗೆ ಆಹಾರವನ್ನು, ಆಮ್ಸ ಜನಕ 
ವನ್ನೂ ಉಣಿಸಿ, ಅವುಗಳು ಬಿಟ್ಟ ಕೊಳೆಯನ್ನು ಹೊತ್ತು ತಂದು 
ಶುದ್ಧೀಕರಣಾಂಗಗಳು ಹೊರಗೆ ಹಾಕುವಂತೆ ಮಾಡುತ್ತದೆ. ಹೀಗೆ 
ಬಿಡುವಿಲ್ಲದೆ ದುಡಿಯಲನುಕೂಲವಾಗುವಂತೆ ಮೆದುಳಿನ ಸಂಬಂಧ ನರೆ 
ಗಳಲ್ಲದೆ ಹೈದಯದ್ದೇ ಆದ ನರಗಳು ಬೇರೆ ಇದರಲ್ಲಿರುತ್ತವೆ. ಆದ್ದ 
ರಿಂದ ಮೆದುಳು ವಿಶ್ರಾಂತಿಯಲ್ಲಿರುವಾಗಲೂ ಹೈದಯ ತನ್ನ ಕೆಲಸ 
ವನ್ನು ಮಾಡಿಕೊಂಡು ಹೋಗುತ್ತದೆ. 

ಈ ದೇಹೆದಲ್ಲೆಲ್ಲ ರಕ್ತ ಹೆರಿಯುವ ಶುದ್ಧ ರಕ್ತನಾಳ ಮತ್ತು 
ಲೋಮನಾಳಗಳು, ದೇಹದಲ್ಲಿ ಮಲಿನವಾದ ರಕ್ತವನ್ನು ಮತ್ತೆ ಹೃದೆ 


ಹೃದಯದಿಂದ ದೇಹದ ಎಲ್ಲಾ ಭಾಗಕ್ಕೂ ಶುದ್ಧರಕ್ತವನ್ನು ಒಯ್ಯುವ ಶುದ್ಧರಕ್ತ 


.೫[. 


ಹ 


ಇ 


.. 
Re 


1 


(| 


i 




















ದೇಹದಲ್ಲಿ ರಕ್ತ ಚಲನೆಯ ರೀತಿಯನ್ನು ತೋರಿಸಿದೆ, ಕೆಂಪಾಗಿರುನವು ಶುದ್ಧ 
ರಕ್ತನಾಳಗಳು ಮತ್ತು ಲೋಮನಾಳಗಳು ; ಮಾಸಲು ಕೆಂಸಪಾಗಿರುವವು ಮಲಿನ 
ರಕ್ತನಾಳಗಳು ಮತ್ತು ಸೂಕ್ಷ್ಮ ಮಲಿನ ನಾಳಗಳು 


೩೭ 


ಯಕ್ಕೆ ತರುವ ಮಲಿನ ರಕ್ತನಾಳಗಳು ಮತ್ತು ಮಲಿನ ಸೂಕ್ಷ್ಮ ನಾಳ 
ಗಳು ಇವುಗಳನ್ನೆಲ್ಲ ಒಂದರ ತುದಿಗೊಂದರಂತೆ ಸೇರಿಸಿದರೆ ೧೨೦೦೦ 
ಮೈಲಿ ದೂರವಾಗವುದೆಂದು ವಿಜ್ಞಾನಿಗಳು ಹೇಳುತ್ತಾರೆ. 

ಮನುಷ್ಯರ ಜೀವಮಾನವೆಲ್ಲ ದುಡಿಯುವ ಮತ್ತು ಆ ರೀತಿ 
ಬಿಡುವಿಲ್ಲದೆ ಕೆಲಸ ಮಾಡುವಂತಹ, ಮಾಂಸದಿಂದ ಮಾಡಿದ ಒಂದು 
ಹಿಡಿ ಗಾತ್ರದ ಹೃದಯದಂತಹ ಯಂತ್ರ ಬೇರೊಂದಿಲ್ಲ. ಈ ಆಶ್ಚರ್ಯ 
ಕರವಾದ ಹೃದಯಯಂತ್ರ ಒಂದು ನಿಮಿಷ ನಿಂತರೆ ಸಾವು ಸಿದ್ದ. 
ಹಾಗಾಗುವುದನ್ನೇ ಹೈದಯಸ್ತಂಭನವೆನ್ನುತ್ತಾರೆ. 

ಶುದ್ಧ ಗಾಳಿ ಇರುವ ಮೈದಾನದಲ್ಲಿ ಶರೀರ ಶ್ರಮದ ಕೆಲಸ 
ಮಾಡುವುದರಿಂದ ಹೈದಯ ಬಲವಾಗುವುದಲ್ಲದೆ ರಕ್ತಕ್ಕೆ ಆಮ್ಲ 
ಜನಕ ಹೆಚ್ಚಾಗಿ ಸಿಕ್ಕಿ ದೇಹ ಆರೋಗ್ಯವಾಗುತ್ತದೆ. ಹೃದಯದ ಕೆಟ್ಟ 
ಶತೃವೆಂದರೆ ಸೋಮಾರಿತನ, ಚಂಚಲ ಮನಸ್ಸು ಮತ್ತು ಹೇಡಿತನ. 

ಸರಿ, ಹೃದಯ ಒತ್ತಿದ ರಕ್ತ ಅದು ಹೇಗೆ ದೇಹದಲ್ಲೆಲ್ಲ ಹರಿದಾಡಿ 
ಮತ್ತೆ ಹೃದಯಕ್ಕೆ ಬಂದು ಬೀಳುತ್ತದೆ? ಅದು ಹೇಗೆ ದೇಹದಲ್ಲೆಲ್ಲ 
ಜೀವಕಣಗಳು ಬಿಟ್ಟಿ ಕೊಳೆಯನ್ನು ಹೊತ್ತು ತಂದು ಮತ್ತೆ ಶುದ್ಧಿ 
ಯಾಗುತ್ತದೆ? 

ಮುಂದಿನ ಚಿತ್ರವನ್ನು ನೋಡು ಅದರಲ್ಲಿ.ರಕ್ತನಾಳಗಳ ಮೂಲಕ 
ದೇಹದಲ್ಲಿ ಎಲ್ಲ ಭಾಗಗಳಿಗೂ ರಕ್ತವು ಹೃದಯದಿಂದ ಹೇಗೆ ಹರಡು 
ತ್ತದೆ ಎಂಬುದನ್ನು ಮಾಸಲು ಕಪ್ಪಾಗಿ ಗುರುತಿಸಿದೆ. ಈ ನಾಳಗಳಲ್ಲಿ 
ದೊಡ್ಡವು ಶುದ್ಧ ರಕ್ತನಾಳಗಳೆಂದೂ ಅವು ಕವಲೊಡೆದು ಅತಿ ಸಣ್ಣವಾಗಿ 
ದೇಹದಲ್ಲೆಲ್ಲ ಹರಡಿರುವ ಸೂಕ್ಷ್ಮನಾಳಗಳಿಗೆ ಲೋಮನಾಳಗಳೆಂದೂ 
ಹೆಸರು. ದೇಹದ ಕಲ್ಮಷವವನ್ನು ಹೊತ್ತು ಮತ್ತೆ ಹೃದಯಕ್ಕೆ ಬರುವ 
ನಾಳಗಳನ್ನು ಕಪ್ಪಾಗಿ ತೋರಿಸಿದೆ. ಈ ನಾಳಗಳನ್ನು ಮಲಿನ 
ರಕ್ತನಾಳಗಳು. ಮತ್ತು ಮಲಿನ ಸೂಕ್ಷ್ಮನಾಳಗಳಂದು ಹೇಳು 
ಶ್ರಾರೆ, ಈ ರಕ್ತ ನಾಳಗಳ ಪೊಳ್ಳು ಎಷ್ಟರವರೆಗಿದೆ ಎಂದು 
ಹೇಳಿದರೆ ನಿಮಗೆ ಆಶ್ಚರ್ಯವಾದೀತು! ೧/೫೦೦೦ ಅಂಗುಲ ಟೊಳ್ಳಿನ 
ನಾಳದವರೆಗೂ ಇವೆ. ನಿಮ್ಮ ಚರ್ಮದ ಒಂದು ಚದುರಂಗುಲದಲ್ಲಿ 


೩೮ 


ಇಂತಹ ಸಾವಿರಾರು ನಾಳಗಳು ಹೆರಡಿವೆ. ಇಷ್ಟು ಸಣ್ಣನಿಲ್ಲ 
ದಿದ್ದರೆ ದೇಹದ ಪ್ರತಿ ಕಣಕ್ಕೂ ರಕ್ತ ಮುಟ್ಟನಂತೆ ಮಾಡ 
ಲಾಗುತ್ತಿರಲಿಲ್ಲ. 


5 





ಪಿತ್ತಜನಕಾಂಗ 6 ಜಠರ 
8 ಕರುಳು 
ಎಡಮೂತ್ರ 
ಬಲಮೂತ್ರ ಜನಕಾಂಗ. 
ಜನಕಾಂಗ 
ಬಲಗಾಲು ಎಡಗಾಲು. 


ಈಗ ಹೃದಯದ ನಿಷಯಕ್ಕೆ ಬರೋಣ. ಹಿಂದಿ ಹೃದಯದ 
ನಾಲ್ಕು ಭಾಗಗಳ ವಿಷಯ ತಿಳಿಸಿದ್ದೇನೆ. ಈಗ ಎಡ ಶೃತ್ಯುಕ್ಸಿ 
ಯಿಂದ ಪ್ರಾರಂಭಿಸೋಣ. ಎಡ ಹೃತ್ಯುಕ್ಸಿ ತನ್ನಲ್ಲಿ ತುಂಬಿದ ರಕ್ತ 


೩೯ 


ವನ್ನು ಒತ್ತುತ್ತದೆ. ಆ ಒತ್ತಡದ ಶಕ್ತಿಯಿಂದ ರಕ್ಷ ಶುದ್ಧರಕ್ತನಾಳಕ್ಕೆ 
ಹೊಕ್ಕು ಅದರ ನಾನಾ ಕವಲಿನಲ್ಲಿ ಪ್ರವೇಶಿಸಿ ಅಲ್ಲಿಂದ ಲೋಮ 
ನಾಳಗಳಲ್ಲಿ ದೇಹದ ಎಲ್ಲ ಭಾಗಕ್ಕೂ ಹರಡುತ್ತದೆ. ಆಗ ದೇಹದ 
ಜೀವಕಣಗಳಿಗೆ ತಾನು ಸಣ್ಣ ಕರಳಿಂದ ಹೊತ್ತು ತಂದಿರುವ ಪೋಷಕ 
ಆಹಾರಾಂಶವನ್ನೂ, ಶ್ವಾಸಕೋಶದಿಂದ ತಂದಿರುವ ಆಮ್ಲಜನಕ 
ವನ್ನೂ ಕೊಡುತ್ತದೆ. ಆಮ್ಲ ಜನಕದೊಡನೆ ರಕ್ತಕಣಗಳು ತಮ್ಮ 
ಕೆಂಸನ್ನೂ ಕಳೆದುಕೊಳ್ಳುತ್ತವೆ. ಅಲ್ಲಿಂದ ದೇಹದ ಕಣಗಳು ಬಿಡುವ 
ಕಲ್ಮಷವನ್ನೆಲ್ಲ ಹೊತ್ತು ಸೂಕ್ಷ್ಮಮಲಿನ ರಕ್ತನಾಳಗಳ ಮೂಲಕ ದೊಡ್ಡ 
ಮಲಿನ ರಕ್ತನಾಳಗಳಿಗೆ ಸೇರಿ ಹೈದಯದ ಬಲ ಹೃತ್ಥರ್ಣಕ್ಕೆ ಬಂದು 
ಬಿಳುತ್ತದೆ. ಬಲ ಹೃತ್ಯರ್ಣ ಸಂಕುಚಿಸಿದಾಗ ರಕ್ತ ಒತ್ತಲ್ಪಟ್ಟು ಹೃತ್ತು 
ಕ್ಸಿಯ ಕಡೆ ಮಾತ್ರ ತೆರೆಯುವಂತಿರುವ ಬಾಗಿಲುಗಳಿಂದ ಬಲ ಹೃತ್ಯು 
ಕ್ಸಿಗೆ ತುಂಬುತ್ತದೆ. ಆ ಕೃತ್ಯುಕ್ಸಿಯಿಂದ ಒತ್ತಲ್ಪಟ್ಟಿ ರಕ್ತ ಮತ್ತೊಂದು 
ನಾಳದಿಂದ ಹೊರಟು ಶ್ವಾಸಕೋಸಗಳನ್ನು ಸೇರುತ್ತದೆ. ಶ್ರಾಶಕೋಶ 
ಗಳಲ್ಲಿ ತುಂಬಿರುವ ಗಾಳಿಯಿಂದ ಜೀವದಾಯಕವಾದ ಆಮ್ಲ ಜನಕ 
ವನ್ನು ತೆಗೆದುಕೊಂಡು ತನ್ನಲಿರುವ ಇಂಗಾಲಾಮ್ಸ ವನ್ನು ಬಿಟ್ಟು 
ಮತ್ತೆ ರಕ್ತವಾಹಿನಿಗಳಿಂದ ಎಡಗಡೆಯ ಹೈತ್ಯರ್ಣಕ್ಕೆ ಬಂದು ಬೀಳು 
ತ್ರದೆ. ಆ ಹೃತ್ಯರ್ಣ ರಕ್ತದಿಂದ ತುಂಬುತ್ತಲೇ ಸಂಕುಚಿತವಾಗುತ್ತದೆ. 
ರಕ್ತ ಒತ್ತಲ್ಲಟು, ಎಡಗಡೆಯ ಹೆ ತ್ಪುಕ್ಸಿಗೆ ಬೀಳುತ್ತದೆ. ಅಲ್ಲಿಂದ ಮತ್ತೆ 


ವ್‌ ಐ 
ಅದು ದೇಹೆಯಾತ್ರೆಗೆ ಶುದ್ಧರಕ್ತನಾಳದ ಮೂಲಕ ಹೊರಡುತ್ತದೆ. 


ಶುದ್ಧಿ ಕರಣಾಂಗಗಳು 


ಹೈದಯದಿಂಹೆ ಒತ್ತಲ್ಪಟ್ಟ ರಕ್ತ ದೇಹದಲ್ಲೆಲ್ಲ ಸಂಚರಿಸಿ ದೇಹದ 
ಅಂಗಗಳಲ್ಲಿ ಉತ್ಪತ್ತಿಯಾದ ಕಲ್ಮಹಷವನ್ನು ಹೊತ್ತು ತರುತ್ತದೆ, ಎಂದು 
ಹೇಳಿದೆ. ಹಾಗಾದರೆ ರಕ್ತ ಶುದ್ಧವಾಗಿ ಮತ್ತೆ ದೇಹದ ಉಪಯೋಗಕ್ಕೆ 
ಬರುವುದೆಂತು? ನಿಮ್ಮ ದೇಹದಲ್ಲಿ ಇದಕ್ಕೂ ಏರ್ಪಾಡಿದೆ. ರಕ್ತವನ್ನು 
ಶುದ್ಧಿಮಾಡಲು ಶುದ್ಧಿಕರಣಾಂಗಗಳಿವೆ! ಅವುಗಳಲ್ಲಿ ಮುಖ್ಯವಾದುವು 
ಶ್ರಾಸಕೋಷಗಳು, ಮೂತ್ರ ಪಿಂಡಗಳು ಮತ್ತು ಚರ್ಮ, 





ಶಾ.ಸಾಂಗ 
ಸಾ 


ಶ್ವಾಸಕೋಶಗಳು ಎರಡು. ಅವು ನಮ್ಮ ಎಡೆಭಾಗದಲ್ಲಿ ಎದೆ 
ಮೂಳೆಗೂ ಬೆನ್ನೆಲುಬಿಗೂ ಮಧ್ಯೆ ಹೃದಯದ ಎಡಬಲ ಭಾಗದಲ್ಲಿವೆ. 
ನಾವು ಮೂಗಿನಿಂದ ಎಳೆದುಕೊಂಡ ಗಾಳಿ ಶ್ವಾಸನಾಳದ 

ಶ್ವಾಸಕೋಶ ಮೂಲಕ ಶ್ವಾಸಕೋಶಗಳಿಗೆ ಹೋಗುತ್ತದೆ. ಮೇಲಿನ 
ಚಿತ್ರ ನೋಡಿದರೆ ಶ್ವಾಸನಾಳ ಮತ್ತು ಶ್ವಾಸಕೋಶದ 

ಆಕಾರ ಗೊತ್ತಾಗುತ್ತದೆ. ಶ್ವಾಸನಾಳ ಉಂಗುರಾಕಾರದ ಮೃದ್ವಸ್ಥಿ ಯಿಂದೆ 


೪ಗಿ 


ರಚಿತವಾಗಿದೆ. ಗಂಟಿಲ ಭಾಗದಲ್ಲಿಒಂದೇ ಆಗಿರುವ ಶ್ವಾಸನಾಳ ಎದೆ 
ಭಾಗಕ್ಕೆ ಹೋದಾಗ ಎರಡು ಕವಲಾಗುತ್ತದೆ. ಆ ಕವಲು ಮತ್ತೆ 
ಸಣ್ಣ ಕವಲಾಗಿ ಮುಂದುವರಿಯುತ್ತದೆ. ಶ್ವಾಸಕೋಶಗಳಲ್ಲಿ ಆ ನಾಳ 
ಗಳು ಸಣ್ಣ ಸಣ್ಣ ಸಹಸ್ರಾರು ಕವಲಾಗಿ ಒಡೆದು ಕೊನೆಯಲ್ಲಿ 
ಒಂದೊಂದು ಗಾಳಿಗೂಡುಗಳನ್ನು ಹೊಂದಿರುತ್ತವೆ. ಹಾಗಿರುವ ಶ್ವಾಸ 
ಕೊಶಗಳನ್ನು ನೋಡಿದರೆ ತೆನೆಯಲ್ಲಿ ಕಾಳುಗಳು ಕಚ್ಚಿರುವುದನ್ನು 
ಹೋಲುತ್ತದೆ. ಈ ಸಹಸ್ರಾರು ನಳಿಕೆಗಳನ್ನೆಲ್ಲ ಜಿಡ್ಡಾದ ತೆಳುವಾದ 
ಒಂದು ಬಗೆಯ ಸಪೊರೆಯಿಂದಾದ ಚೀಲ ಆವರಿಸಿದೆ. 

ಉಸಿರಾಟ ತಾಯಿಯ ಹೊಟ್ಟಿ ಯಿಂದ ಹುಟ್ಟಿದ ಕೂಡಲೆ ಪ್ರಾರಂಭ 
ವಾಗುತ್ತದೆ. ಅದು ನಿಲ್ಲುವುದು ಜೀವನದ ಕೊನೆಯಲ್ಲೇ. ಅದಕ್ಕೇ 
ಇದನ್ನು ಪ್ರಾಣ ಎನ್ನು ತ್ತಾರೆ. ಉಸಿರಾಟ ನಿಂತ ಕೂಡಲೆ ನಮ್ಮ 
ದೇಹ ಯಾತಕ್ಕೂ ಬಾರದ ಹೆಣವಾಗುತ್ತದೆ. ಪ್ರತಿಕ್ಷಣವೂ ನಾವು 
ಉಸಿರಾಡುತ್ತಿದ್ದರೂ ನಮ್ಮ ಪ್ರಾಣದ ಮಹತ್ತಿನ ಕಡೆ ನಮ್ಮ ಗಮನವೇ 
ಹೋಗುವುದಿಲ್ಲ! ಹಾಗೆಯೆ ನಾವು ಎಂತಹೆ ಗಾಳಿ ಸೇವಿಸಬೇಕ್ಕು 
ಶ್ವಾಸಕೋಶಗಳನ್ನು ಹೇಗೆ ಸುರಕ್ಸಿತವಾಗಿಡಬೇಕೆಂಬುದನ್ನು ಫಿರ್ಲ 
ಕ್ಸಿಸಿ ಕಾಯಿಲೆ ಬೀಳುತ್ತೇವೆ. ಇರಲಿ. 

ನಾವು ತೆಗೆದುಕೊಂಡ ಉಸಿರು ಶ್ವಾಸನಾಳಗಳ ಮೂಲಕ ಹೋಗಿ 
ಶ್ವಾಸಕೋಶದಲ್ಲಿರುವ ಸಹಸ್ರಾರು ಗೂಡುಗಳನ್ನು ತುಂಬುತ್ತದೆ. ಆ 
ಗೂಡುಗಳಲ್ಲಿರಕ್ತನಾಳಗಳುಸುತ್ತಿಕೊಂಡಿರುತ್ತವೆ. ಕೆಂಪುರಕ್ತಕಣಗಳು 
ನಾವು ತೆಗೆದುಕೊಂಡ ಗಾಳಿಯಲ್ಲಿರುವ ಆಮ್ಲಜನಕವನ್ನು ತೆಗೆದು 
ಕೊಂಡು ತಮ್ಮಲ್ಲಿರುವ ಇಂಗಾಲಾಮ್ಸ ವಾಯುವನ್ನೂ ಇತರ ಕಲ್ಮಷ 
ವನ್ನೂ ಬಿಟ್ಟುಹೋಗುತ್ತವೆ. ಮತ್ತೆ ನಾನು ಉಸಿರು ಬಿಟ್ಟಾಗ ಶ್ವಾಸ 
ಕೋಶಗಳಲ್ಲಿನ ಗಾಳಿ ಆ ಕಲ್ಮಷಗಳನ್ನು ಹೊತ್ತು ಹೇಹದಿಂದ ಹೊರಗೆ 
ಖರುತ್ತದೆ. 

ಉಸಿರಾಟ ಹೇಗೆ ನಡೆಯುತ್ತದೆ? ಎದೆಗೂಡಿಗೂ ಹೊಟ್ಟಿಗೂ 
ನಡುವೆ ಒಂದು ವಸೆ ಇದೆ. ಈ ವಪೆ ಎದೆಯ ಕಡೆಗೆ ಬಾಗಿದೆ. ಈ ವಪೆ 
ಸಂಕುಚಿಸಿ ತಗ್ಗಿದಾಗ ಎದೆ ದೊಡ್ಡದಾಗುತ್ತದೆ. ಆಗ ಶ್ವಾಸಕೋಶ 


೪.೨ 


ಹಿಗ್ಗಲು ಅವಕಾಶ, ಹಿಗ್ಗಿ ದಾಗ ಒಳಗೆ ಸ್ಥಳವಾಗಿ ಹೊರಗಡೆಯ ಉಸಿರು. 
ನುಗ್ಗುತ್ತದೆ. ವಪೆ ವಿಕಸಿಸಿ ಮೇಲೆ ಬಾಗಿದಾಗ ಎದೆಯಲ್ಲಿ ಸ್ಥಳ: 


*; 





ಉಸಿರಾಡುವ ಬಗೆ: 


1. ವಪೆ ನೇರವಾದಾಗೆ ಶ್ವಾಸಕೋಶ ನಿಕಾಸವಾಗುತ್ತದೆ, ಆಗ ನಾವು. 
ಉಸಿರನ್ನು ಒಗೆ ಎಳೆದುಕೊಳ್ಳು ತ್ತೇವೆ. 

2. ವಪೆ ಮೇಲ್ಲಡೆಗೆ ಬಾಗಿದಾಗ ಶ್ವಾಸಕೋಶ ಸಂಕುಚಿಸಿ ಉಪಯೋಗ 
ವಾದ ಗಾಳಿ ಹೊಳಗೆ ತಳ್ಳಲ್ಪಡುತ್ತದೆ, 


ಕಿರಿದಾಗಿ ಶ್ವಾಸಕೋಶಗಳು ಕುಗ್ಗುತ್ತವೆ. ಆಗ ಉಸಿರು ಹೊರಗೆ 
ಹೋಗುತ್ತದೆ. 

ದೇಹದಲ್ಲಿ ಉಂಟಾದ ಕಲ್ಮಷವನ್ನು ಹೊರಗೆ ಹಾಕಿ ದೇಹವನ್ನು 

ಶುದ್ಧಿಯಾಗಿಡುವ ಅಂಗಗಳಲ್ಲಿ ಶ್ವಾಸಕೋಶಗಳೂ ಒಂದು. ಹಾಗೆ 

ಮಾಡುವುದರಲ್ಲಿ ಇನ್ನೂ ಮುಖ್ಯವಾದ ಇನ್ನೊಂದು 

ಮೂತ್ರ ಅಂಗವಿದೆ. ಅದು ಮೂತ್ರ ಪಿಂಡ. ಮೂತ್ರ ಪಿಂಡಗಳು 

ಪಿಂಡಗಳು ` ಎರಡು. ಇವು ಹೊಟ್ಟಿ ಯಹಿಂಬದಿಯಲ್ಲಿನೆ. ಅವುಗಳು. 


೪೩ 


ಹುರುಳೀ ಬೀಜದ ಆಕಾರದಲ್ಲಿ ೪ ಅಂಗುಲ ಉದ್ದ, ೭ ಅಂಗುಲ ಅಗಲ 
ಇವೆ. ಅವು ಕೊಬ್ಬಿನ ಪೊರೆಯಿಂದ ಸುತ್ತಲ್ಪಟ್ಟು ಸುರಕ್ಸಿತವಾಗಿವೆ. 
೧ ಮೂತ್ರಪಿಂಡ 
೨ ಮೂತ್ರಸಿಂಡೆ 
4 ಮಲಿನರಕ್ಕೆನಾಳ 
೪ ಶುದ ರಕ ನಾಳ 
ಛು ಆಯಿ 
೫ ಮೂತ್ರನಾಳ 


೬ ಮೂತ್ರನಾಳ 


ಸ ಮೂತ್ರಕೋಶ 





ಮೂತ್ರಕೋಶ 

ಈ ಮೂತ್ರಪಿಂಡಗಳು ಏಕಿವೆ? ನಮ್ಮ ಆಹಾರದಲ್ಲಿರುವ ಅಥವಾ 
ನಮ್ಮ ಶರೀರದಲ್ಲಿರುವ ಕೊಬ್ಬು, ಶರ್ಕರನಿಷ್ಟಾದಿಗಳು ಅಥವಾ 
ಸಸಾರಜನಕ ಪದಾರ್ಥಗಳು, ಇವುಗಳಲ್ಲಿ ಮೊದಲ ಎರಡು ದೇಹದ 
ಉಪಯೋಗಕ್ಕಾಗಿ ಕರಗಿದಾಗ ಅವುಗಳಿಂದ ಇಂಗಾಲಾಮ್ಲ ವಾಯುವೂ 
ನೀರೂ ಉಂಟಾಗುತ್ತವೆ. ಸಸಾರಜನಕ ಪದಾರ್ಥಗಳಲ್ಲಿ ಕೊಂಚಭಾಗ 
ಸವೆದ ಸ್ಟಾಯುತಂತುಗಳನ್ನು ಸರಿಮಾಡಲು ಉಪಯೋಗವಾಗುತ್ತದೆ. 
ಅದರಿಂದ ನಾವು ಆ ಪದಾರ್ಥಗಳನ್ನು ಬೇಕಾದುದಕ್ಕಿಂತ ಹೆಚ್ಚು 
ತಿಂದರೆ ಆ ಹೆಚ್ಚನ್ನೂ ಮತ್ತು ಅದರ ಸಂಬಂಧವಾದ ಕೊಳೆಯನ್ನೂ, 
ಪಿತ್ತ ಜನಕಾಂಗ ಸಸಾರಜನಕ, ಇಂಗಾಲ, ಆಮ್ಲಜನಕ ಮತ್ತು 
ಜಲಜನಕ ಇವುಗಳಿಂದ ಕೂಡಿದ ಮೂತ್ರಧಾತುವನ್ನಾಗಿ ಮಾರ್ಪಡಿ 
ಸುತ್ತದೆ, ಈ ಕೊಳೆಯನ್ನು ಹೊತ್ತು ರಕ್ತ ಮೂತ್ರಪಿಂಡಕ್ಕೆ ಹೋಗು 
ತ್ತದೆ. ಅಲ್ಲಿ ರಕ್ತದಲ್ಲಿರುವ ಈ ಕೊಳೆ ಮತ್ತು ಗಂಧಕ ಲವಣಗಳು, 
ಕೋರೀನ್‌ ಲವಣಗಳು ಮತ್ತು ಸಾಧಾರಣ ಉಪ್ಪು ಇವೂ ನೀರೂ. 


೪೪ 


ಮೂತ್ರವಾಗಿ ಮಾರ್ಪಟ್ಟು ದೇಹದ ಹೊರೆಗೆ ಬರುತ್ತದೆ. ಹಾಗೆ 
ಮಾಡದೆ ಮೂತ್ರಪಿಂಡಗಳು ತಪ್ಪಿದರೆ ರಕ್ತ ಆಸಧಾರ್ಥಗಳಿಂದ ತುಂಬಿ 
"ಮೂತ್ರ ರಕ್ತ' ಕಾಯಿಲೆ ಬರುತ್ತದೆ. ಅಂದರೆ ತಕ್ಷಣ ಸಾವು. 


ಆರೋಗ್ಯವಾಗಿರುವ ಮನುಷ್ಯ ಒಂದು ದಿನದಲ್ಲಿ ಒಂದರಿಂದ 
ಎರಡು ಸೇರು ಮೂತ್ರ ವಿಸರ್ಜಿಸುತ್ತಾನೆ. ಅದರಲ್ಲೇನಿದೆ ಗೊತ್ತಿ? 
ಮೊದಲೇ ಹೇಳಿದಂತೆ ಮೂತ್ರಧಾತು, ಸಸಾರಜನಕದ ಕೊಳಕು... 
ಶಾಖಾಹಾರಿಯಲ್ಲಿ ಆ ಕೊಳೆ ಕಡಿಮೆ; ಆದುದರಿಂದ ಅವನ ಮೂತ್ರ 
ಫಿಂಡಗಳಿಗೆ ಶ್ರಮ ಕಡಿಮೆ; ಮಾಂಸಾಹಾರಿಯಲ್ಲಿ ಹೆಚ್ಚು ; ಅವನ 
ಮೂತ್ರಪಿಂಡಗಳಿಗೆ ಶ್ರಮ ಜಾಸ್ತಿ ಮತ್ತು ಲವಣಗಳು. 


ಮೂತ್ರಪಿಂಡಗಳಿಗೆ ಇಷ್ಟೇ ಕೆಲಸವಲ್ಲ. ದೇಹಕ್ಕೆ ಬೇಡವಾದ ಈ 
ಪದಾರ್ಥಗಳ ಜೊತಿಗೆ ವಿಷಪದಾರ್ಥಗಳನ್ನೂ ಜೊತೆಗೆ ದೇಹಕ್ಕೆ 
ಬೇಕಾದ ಪೌಸ್ಟಿಕ ಸದಾರ್ಥಗಳನ್ನೂ ಹೊತ್ತು ರಕ್ತ ಮೂತ್ರಸಿಂಡಕ್ಕೆ 
ಬಂದಾಗ ಮತ್ತ್ರಪಿಂಡ ರಸಾಯನಿಕ ವಿಜ್ಞಾನಿ ಇದ್ದಂತೆ ಉಪಯೋಗ 
ವಿಲ್ಲದ ಮತ್ತು ವಿಷಪದಾರ್ಥಗಳನ್ನು ರಕ್ತದಿಂದ ಶೋಧಿಸಿ ಮೂತ್ರ 
ದಲ್ಲಿ ಸೇರಿಸುತ್ತದೆ. ಮಿಕ್ಕ ಪೌಸ್ಟಿಕನದಾರ್ಥವನ್ನು ಶುದ್ಧಗೊಳಿಸಿ 
ರಕ್ತದಲ್ಲಿಯೇ ಬಿಡುತ್ತದೆ. 

ಆರೋಗ್ಯವಾಗಿರುವ ಮನುಷ್ಯನು ಎಷ್ಟು ನೀರು ಕುಡಿದರೆ 
ಮೂತ್ರಪಿಂಡಗಳು ಅಷ್ಟು ಚೆನ್ನಾಗಿ ಕೆಲಸಮಾಡಲು ಸಹಾಯಕವಾಗು 
ತ್ತದೆ. ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾದ ಮೂತ್ರ ಮೂತ್ರನಾಳ 
ಗಳಿಂದ ಹೆರಿದು ಮೂತ್ರಕೋಶದಲ್ಲಿ ಸೇರುತ್ತದೆ. ಆ ಚೀಲ ತುಂಬಿದಾಗ 
ಮೂತ್ರ ವಿಸರ್ಜಿಸಬೇಕೆನಿಸುತ್ತದೆ. ಮೂತ್ರವಿಸರ್ಜನೆಗೆ ಕೂತಾಗ ಆ 
ಚೀಲ ಸಂಕುಚಿಸುತ್ತದೆ. ಮೂತ್ರಲಿಂಗದ ಮೂಲಕ ಹೊರಗೆ ಬರುತ್ತದೆ. 


ಮೂತ್ರಪಿಂಡಗಳು ಸರಿಯಾಗಿ ಕೆಲಸಮಾಡಜೇಕಾಗಿದ್ದರೆ 
ಮಾಂಸಾಹಾರವನ್ನು ಬಿಡುವುದೊಳ್ಳೆ ಯದು. ಹಾಗಾಗದಿದ್ದರೂ ಮಿತ 
ವಾಗಿ ಉಪಯೋಗಿಸಬೇಕು. ಮಾದಕದ್ರವ್ಯವನ್ನಂತೂ ಸೇವಿಸಲೇ 
"ಬಾರದು. 


೪೫% 


ಇನ್ನು ಒಂದೇ ಒಂದು ವಿಷಯ ಉಳಿಯಿತು. ಅದು ನಿರ್ನಾಳ 
ಗ್ರಂಥಿಗಳ ನಿಷಯ. 
ಮಾನವನ ದೇಹದಲ್ಲಿ ತುಂಬ ಸ್ವಾರಸ್ಯವಾದ ವಿಷಯವೆಂದರೆ 
ದೀಹದ ಎಲ್ಲ ಅಂಗಗಳು ಸಾಮರಸ್ಯದಿಂದ ಸರಿಯಾಗಿ ಕೆಲಸ ಮಾಡು 
ವುದು. ಹೀಗಾಗಲು ದೇಹದ ಅಲ್ಲಲ್ಲಿರುವ ನಿರ್ನಾಳ ಗ್ರಂಥಿಗಳು 
ಕಾರಣ, ಈ ಗ್ರಂಧಿಗಳಲ್ಲಿ ಉತ್ಪತ್ತಿಯಾದ ರಸಗಳು ನೇರರಕ್ತಕ್ಕೆ 
ಸೇರಿ ಈ ಸಾಮರಸ್ಯತೆಯನ್ನು ತರುತ್ತವೆ. 
ದೇಹದಲ್ಲಿ ಮೆದಳುನ ಪಕ್ಕದಲ್ಲಿ ಕಫಗ್ರಂಥಿ, ಗಂಟಲಿನಲ್ಲಿ ಗಂಟಲ 
ಗ್ರಂಥಿಗಳು; ಎದೆ ಎಲುಬಿನ ಪಕ್ಕದಲ್ಲಿ ಉತ್ತೇಜಕಗ್ರಂಥಿ, ಮೇದೋ 
ಜೀರಕ, ಅಂಡಾಶಯ ಅಥವಾ ವೃಷಣ ಈ ಗ್ರಂಥಿಗಳಿಗೆ 
ನಿರ್ನಾಳ ನಿರ್ನಾಳ ಗ್ರಂಧಿಗಳೆಂದು ಕರೆಯುತ್ತಾರೆ. ಕಾರಣ 
ಗ್ರಂಥಿಗಳು ಇವುಗಳಲ್ಲಿ ಉತ್ಪತ್ತಿಯಾಗುವ ರಸವು ನಾಳಗಳ 
ಮೂಲಕವಲ್ಲದೆ ನೇರ ರಕ್ತಕ್ಕೆ ಸೇರುವುದರಿಂದ ಇನವುಗ 
ಳಿಗೆ ನಿರ್ನಾಳ ಗ್ರಂಧಿಗಳೆಂದು ಹೆಸರು. ಈ ಗ್ರಂಥಿಗಳಲ್ಲಿ ಹುಟ್ಟುವ 
ದೇಹದಲ್ಲಿರುವ ನಿರ್ನಾಳಗೈಂಥಿಗಳು, 


ಪೈನೀಲ್‌ 
ಕಫಗ್ರಂಥಿ 
ಗಂಟಲಗ್ರಂಥಿಗಳು 


ಉತ್ತೇಜಕ 


ಮೇದೋಜೀರಕ 
ಆಡ್ರೆನಲ್ಸ್‌ 





೪೬ 


ರಸಗಳು ದೇಹದ ನಾನಾ ಅಂಗಗಳ ಪೋಷಣೆಗೆ ಮತ್ತು ಕ್ರಿಯೆಗೆ ಕಾರ 
“ವಾಗುತ್ತವೆ. ಉದಾಹರಣೆಗೆ ಅಂಡಾಶಯ ರೆಸವು ಹೆಂಗಸಿನಲ್ಲಿ, 
ವೃಷಣ ರಸವು ಗಂಡಸಿನಲ್ಲಿ ಯೌವನವನ್ನು ತರುತ್ತವೆ. ಹಾಗೆಯೇ 
ಮನಸ್ಸು, ರೂಪು, ಸ್ವರ ಇವುಗಳ ಸ್ಥಿತಿಗಳಿಗೆ ಈ ಬಗೆಯ ಗ್ರಂಥಿಗಳ 
ರಸವೇ ಕಾರಣ. ಕುಬ್ಬತನಕ್ಟೂ ಅತಿಬೆಳವಣಿಗೆಗೂ ಕಫಗ್ರಂಥಿ 
(pituitary) ಸಮನಾಗಿ ತನ್ನ ರಸವನ್ನು ರಕ್ತಕ್ಕೆ ಒದಗಿಸದಿರುವುದು 
ಕಾರಣ. ಗಂಟಲ ಗ್ರಂಥಿ ಸರಿಯಾಗಿ ಕೆಲಸಮಾಡದೆ ಕೆಟ್ಟರೆ ಆಹಾರ 
ಜೀರ್ಣಕೆಲಸ ಸಮರ್ಪಕವಾಗಿ ನಡೆಯದೆ ದೇಹದಲ್ಲಿ ಕೊಬ್ಬು ಹೆಚ್ಚಿ 
ಬೊಜ್ಜು ಬೆಳೆಯುತ್ತದೆ. 
ಮೇದೋಜೀರಕ ಗ್ರಂತಿಯ ವಿಷಯ ಹಿಂದೆಯೇ ಹೇಳಿದೆ. 
ಮೇದೋಜೀರಕವನ್ನು ಸಣ್ಣ ಕರುಳಿಗೆ ಸುರಿಸಿ ಆಹಾರ ಜೀರ್ಣವಾ 
ಗಲು ಸಹಾಹಮಾಡುವುದು ಅಷ್ಟೇ ಇದರ ಕೆಲಸವಲ್ಲ ಇದು ಬೇರೆ 
ಒಂದು ಬಗೆ ರಸವನ್ನು ಉತ್ಪತ್ತಿಮಾಡುತ್ತದೆ. ಆ ರಸ ರಕ್ತಕ್ಕೆ ಸೇರಿ 
ಆಹಾರದಲ್ಲಿನ ಸಕ್ಕರೆ ಮೈಗೂಡುವಂತಾಗಬೇಕು. ಅದಾಗದಿದ್ದರೆ, 
ಸಕ್ಕರೆರೋಗಬರುತ್ತದೆ. 
ಕ್ರಪ ಗ್ರಂಥಿಗಳಿಗೆ ಮಿಕ್ಕೆಲ್ಲ ಗ್ರಂಥಿಗಳನ್ನೂ ನಡೆಸುವ ಕೆಲಸ 
ಬೇರೆ ಇದೆ. ಇದು ಸರಿಯಾಗಿ ಕೆಲಸ ಮಾಡದೆಹೋದರೆ ದೇಹದ 
ಮೂಳೆಗಳು ಯದ್ವಾತದ್ವ ಬೆಳೆದು ವಿಕಾರ ತರುತ್ತದೆ. 
ಹೀಗೆ ಈ ನಿರ್ನಾಳಗ್ರಂಥಿಗಳು ದೇಹೆ ಸಮನಾಗಿ ಆರೋಗ್ಯ 
ವಾಗಿ ಬೆಳೆಯಲು ತುಂಬ ಸಹಾಯಕವಾಗಿವೆ. 
ದೇಹವನ್ನು ಸುರಕ್ಷಿತವಾಗಿ ಕಾಪಾಡುವ ಚರ್ಮದ ಏಷಯ 
ಕ್ಕೀಗ ಬರೋಣ. ಚರ್ಮ ನಿಮ್ಮ ದೇಹಕ್ಕೆ ಒಂದು ರೂಪು ಕೊಟ್ಟಿದೆ 
ಅಸ್ಟೇ ಅಲ್ಲ. ದೇಹ ಲಕ್ಷಣವಾಗಿ ಕಾಣುವಂತೆ ಮಾಡಿದೆ 
ಚರ್ಮ ನಿಮ್ಮ ದೇಹದೊಳಗೆ ಏನೇನು ನಡೆಯುತ್ತಿದೆ ಎಂಬು 
ದನ್ನು ಮರೆಮಾಡಿ ಮನಸ್ಸಿಗೆ ನೆಮ್ಮದಿಯನ್ನು ತಂದಿದೆ. 
ದೇಹದ ಒಳಗಡೆಯ ಕೆಲಸ ಸುಗಮವಾಗಿ ನಡೆಯಲು ಚರ್ಮ ಅಗತ್ಯ 
ವೆಂಬುದು ಸಹಜ, ಅಡಿಗೆಯಲ್ಲಿ ಆಲೂಗಡ್ಡೆ ಅಥವಾ ಟೊಮೆಟೊ 


೪೭ 


ಅಥವಾ ಸೇಬಿನ ಸಿಪ್ಪೆಯನ್ನು ಬಿಸಾಡುತ್ತಾರೆ. ಆ ಸಿಫ್ಪೆ ಒಳಗ 
ಜಡೆಯ ತಿರುಳಿನ ಬೆಳವಣಿಗೆಗೆ, ರಕ್ಷಣೆಗೆ ಎನ್ಟರಮಟ್ಟಿಗೆ ಕಾರಣವಾಗಿ 
ತ್ರೈಂಬುದು ನಿಮಗೆ ಗೊತ್ತಿಲ್ಲ. ಅವುಗಳಲ್ಲಿ ನಿಮ್ಮ ದೇಹಕ್ಕೆ ಬೇಕಾದ 
ಖನಿಜ ಸಂಬಂಧದ ಉಪು )) ಮತ್ತು ಅನ್ನಸತ್ವವಿವೆ ಎಂಬುದನ್ನು ನಿರ್ಲ 
ಕ್ಸಿಸುತ್ತೀರಿ. ಕೊನೆಗೆ ಇಲ ನಿಮ್ಮ ರೊಡ. ಕರುಳಲ್ಲಿ ಸೆ ಸೇರುವ ನಿಷ್ಟ 
ಯೋಜಕ ಮಲ ಸರಾಗವಾಗಿ ಹೊರಗೆ ಬರಲು ಜರಾ ಜಂ 
ದೆಂಬುದೂ ನಿಮಗೆ ಗೊತ್ತಿಲ್ಲ. ಹೀಗೆಯೇ ನೀವು ನಿಮ್ಮ ಚರ್ಮ, 
ಸಾಮಾನಿಗೆ ಸುತ್ತಿರುವ ಕಾಗದದಂತೆಂದು ಕಾಣುತ್ತೀರಿ, ಇದು 
ತಪ್ಪು. ಚರ್ಮ ದಿಂದಲೇ ನಿಮ್ಮ ದೇಹೆದ ರಕ್ಷಣೆ ಮತ್ತು ಆರೋಗ್ಯ. 

ಚರ್ಮ ಮೇಲ್ಪೊರೆ ಮತ್ತು ಕೆಳಪೊರೆ ಎಂದು ಎರಡು ಪೊರೆಯಿಂ 
ದಾಗಿದೆ. ಕೆಳಗಡೆಯಲ್ಲಿ ಕೊಚ್ಚಿ ನಮೆತ್ತೆ ಕೊಟ್ಟಿದೆ. ಚರ್ಮದ ಕೆಳಪೊರೆ 
ಯಲ್ಲೆ ನರಗಳು, ರಕ್ತನಾಳಗಳು ಹರಡಿರುವುದು. ಮೇಲೊ್ಟೊರೆಯಲ್ಲಿ 
ರಕ್ತನಾಳಗಳಿಲ್ಲ. ಇದು ಚರ್ಮದ ಮೇಲೆಲ್ಲ ಹೆರಡಿದ್ದರೂ ಅಂಗ್ಲೆ 
ಅಂಗಾಲುಗಳಲ್ಲಿ ದಪ್ಸವಾಗಿರುವುದರಿಂದ ಅಲ್ಲಿ ಕಾಣಬಹುದು. ಈ 
ಪೊರೆಯ ದಪ್ಪ ತಿಳಿಯಬೇಕೆ? ಮೈಮೇಲೆ ಮರಳುವ ನೀರುಬಿದ್ದು 
ಬೊಕ್ಕೆ ಎದ್ದಾಗ ಆ ಬೊಕ್ಕೆಯ ಮೇಲಿರುವ ಪೊರೆಯೇ ಚರ್ಮದ 
ಮೇಲ್ಪೊರೆ. 









Vy ; ಗಾ Cy, ಚಿ ಛೆ 
RT aR SION LAN ೪/14 ಸ ವ 
ಳಾ `ಓ) (ಲ LEE 3) 
SE RE ON 
ಕತ್ತ? FEV 4 
1 p> 
AEH 4 7) | 1/ ತ 
I 6 ಗ್ಗೆ MS NSE 
4 ಕ್‌ - Ve | ರ 1". 1 4 ಇ 
* ಸ 1 9, ( 
ಲ್‌ ಸ್ಟೆ 9 17 "1 1 ಈ ತ 
| 7 ಶ್‌ $- ಟೌ (AS 4, ರಷ್ಯ 
ಗತಾ ತ್ದಾವ ಸರಸು ತ ಜ್‌ ಸ 
೨) ದ್ಯ ನಲ © ° “ಲ್ಲ ಎ ಕ TL 
ಮಿ 
ಚರ್ಮವನ್ನು ಕತ್ತರಿಸಿ ಸೂಕ್ಷ್ಮದರ್ಶಕ ಯಂತ್ರದಿಂದ ನೆ ನೋಡಿದಾಗ, 


೧. ಸ್ಪರ್ಶಗ್ರಂಥಿ, ೨, ಕೊಬ್ಬುಗ್ರಂಥಿ, ತ್ಲ, ಕೂದಲು, ೪. ಸ್ನಾಯು 
೫, ಸ್ಟೇದಗ್ರಂಥಿ, ೬, ನರಗಳ ಕೊನೆ, ೭, ಮೇಲ್ಪೊರೆ, ೮, ಚರ್ಮ, 


ಅಲ 


ಚರ್ಮ ದೇಹದ ಶಾಖವನ್ನು ಒಂದೇ ಸಮನಾಗಿ ಕಾಪಾಡು. 
ತ್ತದೆ. ಕೆಲಸ ಮಾಡಿ ರಕ್ತದ ಬಿಸಿ ಹೆಚ್ಚಾದಾಗ ಆ ಬಿಸಿಯನ್ನು ಹೊರೆ 
ಗೆಡಹಿ ಶಾಖವನ್ನು ಸಮಕ್ಕೆ ತರುತ್ತದೆ, ಇದು ಚರ್ಮದಲ್ಲಿರುವ 
ಸುಮಾರು ೩೦ ಲಕ್ಷ್ಮ ಸ್ವೇದರಂಧ್ರಗಳಿಂದ ಬೆವರು ಹೊರಕ್ಕೆ ಬಂದು 
ಆರುವುದರಿಂದುಂಬಾಗುತ್ತದೆ. ಜೊತೆಗೆ ಬೆವರು ದೇಹದಲ್ಲಡಗಿ ರಕ್ತದಲ್ಲಿ 
ಸೇರಿದ್ದ ಕಲ್ಮಷನನ್ನು ಹೊರಕ್ಕೆ ಹಾಕಿ ರಕ್ತವನ್ನು ಶುದ್ಧಿ ಮಾಡು 
ತ್ತದೆ. ಚರ್ಮಕ್ಕೆ ಅಗತ್ಯವಾದ ರಕ್ತನನ್ನೊದಗಿಸುವುದರಲ್ಲೂ, ರಕ್ಷನಾಳ' 
ಮತ್ತು ನರಗಳ ರಕ್ಷ್ಮಣೆಯಲ್ಲೂ ಕೊಬ್ಬಿನ ಮೆತ್ತೆ ಸಹಾಯಕವಾಗಿದೆ. 
ಇದು ದೇಹ ಪೋಷಣೆಗೆ ಅಗತ್ಯವಾದ ಅನ್ನಾ ಂಶವನ್ನು, ಅಗತ್ಯ ಬಿದ್ದಾಗ 
ಒದಗಿಸಲು, ಶೇಖರಿಸಿಕೊಂಡಿರುತ್ತದೆ, ಚರ್ಮ ಸ್ಪಶೇರ೯ದ್ರಿಯ. 

ಚರ್ಮದ ಬಹು ಮುಖ್ಯ ಕೆಲಸವೊಂದಿದೆ. ಬೆವರು ಮತ್ತು ಜಿಡ್ಡು 
ಗ್ರಂಥಿಗಳು ಜಿಡ್ಡು ಪದಾರ್ಥವನ್ನು ಶೇಖರಿಸಿಟ್ಟು ಕೊಂಡಿರುತ್ತವೆ. 
ಸೂರ್ಯನ ಶಕ್ತಿದಾಯಕ ಕಿರಣವು ಚರ್ಮದಮೇಲೆ ಬಿದ್ದಾಗ ಇದರಿಂದ 
ಚರ್ಮದ ಬೆಳವಣಿಗೆಗೆ ಆವಶ್ಯಕವಾದ ಮತ್ತು ಹಲ್ಲು ಮತ್ತು ಮೂಳೆ 
ಗಳಿಗೆ ಶಕ್ತಿದಾಯಕವಾದ « ಡಿ' ಸತ್ವ ಉತ್ಪತ್ತಿಯಾಗುತ್ತದೆ. 

ನಿಮ್ಮ ದೇಹದಲ್ಲಿ ಇಷ್ಟು ಪ್ರಾಮುಖ್ಯವಾದ ಚರ್ಮವನ್ನು ನೀವು 
ಎಚ್ಚರಿಕೆಯಿಂದ ಪೋಷಿಸಬೇಕಾಗಿದೆ. ಅದನ್ನು ಅಚ್ಚುಕಟ್ಟಾಗಿಡಲು 
ನೀವು ನಿತ್ಯ ಸ್ನಾನಮಾಡಬೇಕು. 

ಅಗತ್ಯವಾದಷ್ಟು ಬಟ್ಟೆಯನ್ನುಟ್ಟು ಚರ್ಮಕ್ಕೆ ಒಳ್ಳೆಯ ಗಾಳಿ 
ಮತ್ತು ಸೂರ್ಯನ ಬೆಳಕು ಬೀಳುವಂತಿರಬೇಕು. 


ಆರೋಗ್ಯ ವಂತನಾದವನ ಮೈಶಾಖ ಸಾಧಾರಣವಾಗಿ ೯೮ ಡಿಕ್ರಿ 
ಇರುತ್ತದೆ. ಈ ಶಾಖ ನಮ್ಮ ದೇಹದಲ್ಲಿ ಸದಾ ಉತ್ಪತ್ತಿಯಾಗು 
ತ್ರಿರುತ್ತದೆ. ದೇಹದ ಅಂಗಾಂಗಗಳೆಲ್ಲ ಒಂದಲ್ಲಒಂದು 

ಶಾಖೋತ್ಪತ್ತಿ ಕೆಲಸಮಾಡುತ್ತವೆ. ಆಗಶಾಖ ಹುಟ್ಟುತ್ತದೆ. ಆಮ 
ಜನಕ ಶಾಖಕಾರಿ; ಅದು ದೇಹದ ಸೂಕ್ಷ್ಮ ಕಣಗ. 

ಳೊಡನೆ ಸೇರುವಾಗ ಶಾಖ ಉಂಟುಮಾಡುತ್ತದೆ. ಜೊತೆಗೆ ಅದು ಇಂಗಾ 
ಲದೊಡನೆ ಸಂಯೋಗವಾಗುವಾಗ ಶಾಖ ಉತ್ಪತ್ತಿಯಾಗುತ್ತದೆ. ನಮ್ಮ 


೪3 


ಆಹಾರದ ನಿಷ್ಕ ಮತ್ತು ಕೊಬ್ಬು ಪಚನಕಾಲದಲ್ಲಿ ದೇಹೆದಲ್ಲಿ ಶಾಖ 
ವನ್ನುಂಟುಮಾಡುತ್ತದೆ. 

ಹೀಗೆ ಮನುಷ್ಯದೇಹದಲ್ಲಿ ಉತ್ಪತ್ತಿಯಾಗಿರುವ ಶಾಖ ಯಾವ 
ರೀತಿಯಲ್ಲೂ ಅಳಿಯದೆ ಉಳಿದು ಬಂದರೆ ಆ ಶಾಖದಿಂದ ೫ ಗಂಟೆಗಳಲ್ಲಿ 
ಅನನು ಸಾಯುವನು. ಹಾಗಾದರೆ ಅದು ಹೇಗೆ ಈ ಶಾಖ ದೇಹದಲ್ಲಿ 
ಒಂದೇ ಸಮನಾಗಿರುತ್ತದೆ? ಮೂರು ವಿಧದಲ್ಲಿ ಇದು ಸಾಧ್ಯ. ನಿಮ್ಮ 
ಚರ್ಮದ ಸುತ್ತಲಿರುವ ಗಾಳಿ ನಿಮ್ಮ ದೇಹದ ಸ್ವಲ್ಪಭಾಗ ಶಾಖವನ್ನು 
ಹೀರುತ್ತದೆ, ಶಾಖ ಕಡಿಮೆಮಾಡಿಕೊಳ್ಳಲು ರಕ್ತ ತುಂಬ ಸಹಕಾರಿ. 
ಶಾಖಗೊಂಡ ರಕ್ತ ದೇಹದೊಳಗಡೆಯಿಂದ ಚರ್ಮಕ್ಕೆ ನುಗ್ಗಿ ಶಾಖ 
ಕಳೆದುಕೊಂಡು ಮತ್ತೆ ದೇಹದೊಳಗೆ ಹೋಗುತ್ತದೆ. ಇದೂ ಸಾಲದಿದ್ದರೆ 
ಚರ್ಮದಲ್ಲಿರುವ ಸ್ಟೇದ ಗ್ರಂಥಿಗಳಿಂದ ಬೆವರು ಚರ್ಮದ ಹೊರಗೆ 
ಬಂದು ಆರುವುದರಿಂದ ದೇಹ ತಂಪಾಗುತ್ತದೆ. ಜೊತೆಗೆ ನೀವು ಬಿಡುವ 
ಉಸರಿನ ಮೂಲಕ, ನೀನು ವಿಜರ್ಸಿಸುವ ಮೂತ್ರದ ಮೂಲಕ 
ಸ್ವಲ್ಪ ಶಾಖ ಕಳೆಯುತ್ತದೆ. ಹೀಗೆ ದೇಹೆದನ್ಲಿ ಶಾಖ ಒಂದೇ ಸಮನಾ 
ಗಿರುವ ವ್ಯವಸ್ಥೆಯನ್ನು ಪ್ರಕೃತಿ ದೇಹದಲ್ಲುಂಟುಮಾಡಿದೆ. 

ಶುದ್ಧೀಕರಣಾಂಗಗಳ ವಿಷಯ ಇದುವರೆಗೆ ಹೇಳಿದ್ದಾಯಿತು- 
ಆದರೆ ಈ ಗುಂಪಿಗೆ ಸೇರಿದಂತಿರುವ ದೊಡ್ಡ ಕರುಳಿನ ವಿಷಯ. 
ಹಿಂದೆಯೇ ಹೇಳಿದೆ. ನಾವು ತೆಗೆದುಕೊಂಡ ಆಹಾರದಲ್ಲಿ ದೇಹದ 
ಉಪಯೋಗಕ್ಕೆ ಬಂದು ಮಿಕ್ಕ ಅನುಸಯೋಗ ಪದಾರ್ಥ ಈ ದೊಡ್ಡ 
ಕರುಳಿನ ಮೂಲಕ ಆಸನದ್ವಾರ ದೇಹದ ಹೊರಗೆ ಹಾಕಲ್ಪಡುತ್ತದೆ. 

ಇದುವರೆಗೆ ದೇಹದೊಳಗಿರುವ ಅಂಗಾಂಗಗಳ ವಿಷಯ ತಿಳಿದೆವು. 
ಈ ಅಂಗಗಳನ್ನೆಲ್ಲ ಮುಚ್ಚಿ ದೇಹಕ್ಕೆ ಒಂದು ರೂಪುಕೊಟ್ಟು ಒಂದು. 
ಲಕ್ಷಣಕೊಟ್ಟು ನಯಕೊಟ್ಟು ಕಾಪಾಡುತ್ತಿರುವುದು ಚರ್ಮ. 


೫೦ 


SN 


ES 





ಕ್ತ 


ಅಂತು ದೇಹವಾಯಿತು. ಇನ್ನು ಇದಕ್ಕೆ ಜೀವ ತುಂಬಿಸಬೇಕು. 
ಹಾಗಾಗಲು ದೇಹದಲ್ಲಿರಬೇಕಾದ ಮುಖ್ಯ ಗುಣ ನಿಮಗೆ ಗೊತ್ತಿರಬೇಕು! 
ದೇಹದಲ್ಲಿ ಶಾಖನಿರಬೇಕು, ಉಸಿರಾಡಬೇಕು, ಮತ್ತು ಇತರ ಅಂಗಗಳು 
ಕೆಲಸಮಾಡಬೇಕು ಆದರೆ ಇದೆಲ್ಲ ಗುಣ ದೇಹೆದಲ್ಲಿರಬೇಕಾಗಿದ್ದರಿ 
ಕಾರಣವಾವುದು ಗೊತ್ತೊ ? ನೋಡಿ ಜೀವದಾಯೆಕವಾದ, ಶಕ್ತಿದಾಯ 
ಕವಾದ ರಕ್ತ ಮತ್ತು ಅದರ ಚಲನೆಯೇ ಇದಕ್ಕೆ ಕಾರಣ. ರಕ್ತವೇ 
ದೇಹದ ಜೀವಾಳ. 

ನಾವೀಗ ದೇಹದಲ್ಲಿ ಬಹು ಮುಖ್ಯವಾದ ರಕ್ತದ ವಿಷಯಕ್ಕೆ 
ಬಂದಿದ್ದೇವೆ. ದೇಹದ ಪ್ರತಿಯೊಂದು ಕಣವನ್ನೂ ರಕ್ತ ಆವರಿಸಿದೆ. 
ಈ ವಿಷಯ ಮೊದಲೇ ನಿಮಗೆ ತಿಳಿದಿದೆ. 

ರಕ್ತ ದ್ರವರೂಪದಲ್ಲಿದೆ. ಇದರಲ್ಲಿ ಮುಕ್ಕಾಲುಭಾಗಕ್ಕಿಂತ ಹೆಚ್ಚು 
ನೀರಿದೆ. ರಕ್ತ ನಮ್ಮ ದೇಹದ ಪ್ರತಿಯೊಂದು ಜೀವಕಣಕ್ಕೂ ಬೇಕಾದ 
ಆಹಾರವನ್ನು ಹೊತ್ತು ತಂದು ಒದಗಿಸುತ್ತದೆ ಮತ್ತು ದೇಹದ ಆ ಕಣ 
ಗಳು ಬಿಟ್ಟ ಕೊಳಕನ್ನು ಹೊತ್ತು ಹೊರಗೆ ಹಾಕುತ್ತದೆ, ಇದರಲ್ಲಿ 
ರಕ್ತಕಣಗಳು ಕೆಲಸಗಾರರಂತೆ ಬೇಕಾದಷ್ಟು ಕೆಲಸ ಮಾಡುತ್ತವೆ. 
ರಕ್ತ ಕಣಗಳಲ್ಲಿ ಎರಡು ಬಗೆ, (೧) ಕೆಂಪು ರಕ್ತಕಣಗಳು ಹೆಚ್ಚಿಗೆ ಇರುವುದ 
ರಿಂದ ರಕ್ತ ಕೆಂಪಾಗಿ ಕಾಣುತ್ತದೆ. ಈ ರಕ್ತಕಣಗಳಲ್ಲಿ ಕಬ್ಬಿಣದ 
ಅಂಶನಿರುವುದರಿಂದ ಅದರೊಡನೆ ಆಮ್ಲಜನಕ ಸೇರಿ ಕೆಂಪಾಗಿದೆ. 
(೨) ಬಿಳಿಯ ರಕ್ತಕಣಗಳು ಕೆಂಪು ರಕ್ತಕಣಗಳ ೧೨೫೦ ಭಾಗದಲ್ಲಿ 
ಒಂದು ಭಾಗದಸ್ಟಿವೆ. 

ಕೆಂಪು ರಕ್ತಕಣವೊಂದರ ದಪ್ಪ ೧/೩೨೦೦ ಅಂಗುಲದಷ್ಟು. 
ಒಂದರ ಪಕ್ಕದಲ್ಲಿ ಒಂದರಂತೆ ಹಾಸಿ ಒಂದು ಚದುರಂಗುಲ ತುಂಬ 
ಬೇಕಾದರೆ ೧೨೦೦೦ ಕಣಗಳು ಬೇಕಾಗಬಹುದು. ಅಂದರೆ ಅಷ್ಟು 
ಸಣ್ಣ, ಅಂಥವು ಕೋಟ ಕೋಟ ರಕ್ತದಲ್ಲಿವೆ, ಅವುಗಳ ಆಕಾರವನ್ನು: 
ನೀವು ಅಷ್ಟು ಯೋಚಿಸಬೇಕಾಗಿಲ್ಲ ಅವುಗಳ ಕೆಲಸದ ವಿಷಯ 


೫೨ 


ತಿಳಿದುಕೊಳ್ಳಬೇಕು. ಈ ರಕ್ತಕಣಗಳು ಆಹಾರಾಂಶವನ್ನು ಹೊತ್ತು 
ದೇಹದ ಪ್ರತಿಯೊಂದು ಜೀವಕಣಕ್ಕೂ ಒದಗಿಸಿ ಅವಕ್ಕೆ ಶಕ್ತಿಕೊಡು 
ವಂತೆ ಪ್ರತಿಯೊಂದು ಜೀವಕಣಕ್ಕೂ ಆಮ್ಲ ಜನಕವನ್ನು ಒದಗಿಸಿ ಜೀವ 
ಕೊಡುತ್ತವೆ. 


ಈ ರಕ್ತಕಣಗಳಲ್ಲಿರುವ ಕಬ್ಬಿಣ ಸಂಬಂಧೆದ ವಸ್ತುವಿಗೆ ಆಮ್ಲ 
ಜನಕವನ್ನು ಹೀರುವ ಶಕ್ತಿ ಇದೆ. ಅದರಿಂದ ರಕ್ತ ಶ್ವಾಸಕೋಶಕ್ಕೆ 
ಬಂದಾಗ ಅಲ್ಲಿರುವ ಗೂಡುಗಳಲ್ಲಿ ನೀವು ಉಸಿರೆಳೆದುಕೊಂಡಾಗ ತುಂಬಿ 
ರುವ ಶುದ್ಧ ಗಾಳಿಯಲ್ಲಿನ ಆಮ್ಲಜನಕವನ್ನು ಹೀರಿ ತಾನು ದೇಹದಲ್ಲಿ 
ಬಳಸಿ ತಂದಿರುವ ಇಂಗಾಲಾಮ್ಲವನ್ನು ಬಿಡುತ್ತದೆ. ತಾನು ಪಡೆದ 
ಆಮ್ಲ ಜನಕವನ್ನು ದೇಹದ ಭಾಗಕ್ಕೆ ಹಂಚಲು ಮತ್ತೆ ಪ್ರವಾಸ ಹೊರಡು. 
ತ್ತದೆ. 

ಕೆಂಪು ರಕ್ತಕಣಗಳು ಜೀವಿಸಿರುವುದು ಬಹಳ ಅಲ್ಪಕಾಲ. 
ಸುಮಾರು ಒಂದು ತಿಂಗಳು. ಆದರೂ ಏನು ಸೊಗಸಾದ ಜೀವನ್ನ 
ಹಾಗೆಯೇ ಯಾವನು ಸಮಾಜ ಸೇವೆಯನ್ನು ಅಸಡ್ಡೆ ಮಾಡದೆ ನಿರ್ವಹಿ 
ಸುತ್ತಾನೆಯೋ ಅಂಥವನ ಜೀವನ ಎಷ್ಟೇ ಚಿಕ್ಕದಾಗಿದ್ದರೂ ಸಾರ್ಥಕ 
ವಾದದ್ದು. 

ಹಾಗಾದರೆ ಈ ರಕ್ತಕಣಗಳೆಲ್ಲ ಬೇಗನೆ ಸಾಯುವುವಲ್ಲ! ಆದರೆ 
ಪ್ರಕೃತಿ ಅದಕ್ಕೂ ವ್ಯವಸ್ಥೆ ಗೊಳಿಸಿದೆ. ಹೀಗೆ ಸತ್ತಹೀನವಾದ ಕೆಂಪು 
ರಕ್ತ ಕಣಗಳಲ್ಲ ರಕ್ತದಲ್ಲಿ ತೇಲಿ ಗುಲ್ಮಕ್ಟೋ ಇಲ್ಲ ಪಿತ್ತಜನಕಾಂಗಕ್ಕೋ 
ಹೋಗುತ್ತವೆ. ಅಲ್ಲಿ ಅವುಗಳಲ್ಲಿರುವ ಕೆಂಪು ವಸ್ತುವನ್ನು ಕಸಿದುಕೊಳ್ಳ, 
ಲಾಗುತ್ತದೆ. ಆಮೇಲೆ ಅವುಗಳನ್ನು ಶುದ್ಧೀಕರಣಾಂಗಗಳ ಮೂಲಕ 
ಹೊರಗೆ ಹಾಕಲಾಗುವುದು. ಈ ಜೀವರಕ್ತಕಣಗಳ ಉತ್ಪತ್ತಿ ಎಲ್ಲಿ? 

ಹಿಂದೆಯೇ ಹೇಳಿದೆ. ಮೂಳೆಗಳ ಮಧ್ಯೆ ಇರುವ ಕೆಂಪುಮಜ್ಜೆ 
ಇವುಗಳ ಉತ್ಪತ್ತಿಸ್ಥಾನ; ಕಾರಾನೆ. ಅಲ್ಲಿ ಉತ್ಪತ್ತಿಯಾದ ಈ ಕಣ 
ಗಳು ರಕ್ತದ ಪ್ರವಾಹದಲ್ಲಿ ಸೇರಿ ಕೆಲಸಕ್ಕೆ ಪ್ರಾರಂಭಿಸುತ್ತವೆ. 

ಬಿಳಿಯ ರಕ್ತಕಣಗಳ ವಿಷಯ ಇನ್ನೂ ಸ್ವಾರಸ್ಯವಾದುದು. ಈ 


೫೩. 


ರು ರಕ್ತಕಣಗಳು ದೇಹದ ಸೈನ್ಯ. ಒಳ್ಳೆ ಯೋಧರಿದ್ದಂತೆ. ಇವು 
ಕೆಂಪು ರಕ್ತಕಣಗಳಿಗಿಂತ ಆಕಾರದಲ್ಲಿ ದೊಡ್ಡವು. 
































1. ಕೆಂಪು ರಕ್ತಕಣಗಳು ;: ರೋಗ 
ಸಿದೆ, 

2. ಬಿಳಿರಕ್ತಕಣಗಳು; ರೋಗಕ್ರಿಮಿಗಳನ್ನು ನಾಶಮಾಡುವುದನ್ನು 
ಸಿದೆ 


ಮಿಗಳು ಇದಕ್ಕೆ ಮುತ್ತಿರುವುದನ್ನು 


ಕಿ 
ತ್ರ 


೫೪ 


ದೇಶದಲ್ಲಿ ಸರಥಾಳಿ ನಡೆದಾಗ ಹೇಗೆ ಯೋಧರು ನುಗ್ಗಿ ಹೋಗಿ 
ಹೋರಾಡಿ ಅಟ್ಟುವರೋ ಅಂತೆಯೇ ಈ ಬಿಳಿ ರಕ್ತಕಣಗಳು ದೇಹದಲ್ಲಿ 
ಎಲ್ಲೇ ಆಗಲಿ ಗಾಯವಾಗಿ ಅಥವಾ ಕಾಯಿಲೆಗೊಳಗಾಗಿ ರೋಗ 
ಕ್ರಿಮಿಗಳೇನಾದರೂ ಕಾಣಿಸಿಕೊಂಡರೆ ಕೂಡಲೇ ಅಲ್ಲಿಗೆ ನುಗ್ಗಿ ಅವು 
ಗಳ ನಾಶಕ್ಸೆ ತೊಡಗುತ್ತವೆ. ಆಗ ಕೆಂಪು ರಕ್ತಕಣಗಳು ಅವುಗಳ 
ಹಿಂದೆ ಬರುತ್ತವೆ. ದುರದೃಷ್ಟ, ಯಾವಾಗಲೂ ಜಯ ಲಭಿಸುವುದಿಲ್ಲ. 
ಸೋತಾಗ ಅವು ಸಾಯುತ್ತವೆ. ಮತ್ತೆ ಹೊಸಕಣಗಳು ಅವುಗಳ 
ಸ್ಥಾನವನ್ನು ತೆಗೆದುಕೊಳ್ಳುತ್ತವೆ. ಆದರೂ ಕೊನೆಗೂ ಕ್ರಿಮಿಗಳಿಗೇ 
ಜಯವಾದರೆ ಆಗ ದೇಹಕ್ಕೆ ಸಾವೇ ಗತಿ. ಈ ಬಿಳಿರಕ್ತಕಣಗಳು ದೇಹೆ 
ದಲ್ಲಿ ಸಿಪಾಯಿಗಳಂತೆಯೇ ಅಲ್ಲ; ಪೋಲೀಸರಂತೆ ಕರುಳು ಗ್ರಂಥಿಗಳಲ್ಲಿ 
ಸಂಚರಿಸುತ್ತಿದ್ದು ಆಹಾರದಲ್ಲಿ ಸೇರಿ ಬಂದ ಕ್ರಿಮಿಗಳು ರಕ್ತಗತವಾಗ 
ದಂತೆ ನೋಡಿಕೊಳ್ಳು ತ್ತವೆ. 

ಈ ಬಿಳಿ ರಕ್ತಕಣಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಮೂಳೆಗಳ 
ಮಜ್ಜೆ, ಗುಲ್ಮ ಮತ್ತು ದೇಹದಲ್ಲಿ ಅಲ್ಲಲ್ಲಿರುವ ದುಗ್ಗರಸ ಗ್ರಂಥಿಗಳಲ್ಲಿ 
ಇವುಗಳ ಉತ್ಪತ್ತಿ. ಈ ರಕ್ತಕಣಗಳನ್ನು ನಾವು ಬೆಳಸಿಕೊಳ್ಳ ಬೇಕು 
ಮತ್ತು ಅವುಗಳು ಶಕ್ತಿಯುತವಾಗಿರುವಂತೆ ಕಾಪಾಡಿಕೊಳ್ಳಬೇಕು, 
ಹಾಗಾಗಲು ನಾನು ಹೇಗೆ ವರ್ತಿಸಬೇಕು ಗೊತ್ತೇ? 

ನಾವು ಧೈರ್ಯವಂತರಾಗಿರಬೇಕು. ಆಶಾನಾದಿಗಳಾಗಿರಬೇಕು. 
ಮನಸ್ಸಿಗೆ ನೆಮ್ಮದಿ ತರುವಂತೆ ಸತ್ಯವಂತರಾಗಬೇಕು. ಸಂತೋಷ 
ವಾಗಿರಬೇಕು. ಹೀಗಿದ್ದರೆ ಅವುಗಳು ಇಮ್ಮಡಿ ಮುಮ್ಮಡಿಯಾಗಿ ಅಭಿ 
ವೃದ್ಧಿ ಯಾಗುತ್ತವೆ. ಅಸೂಯೆ, ಕೋಪ, ಕೇಡು ಹೇಡಿತನ, 
ಮನಸ್ಸಿನ ನೆಮ್ಮದಿಯನ್ನು ಕೆಡಿಸುವ ಅನ್ಯಾಯತನ ಇನೆಲ್ಲ ಅವುಗಳ 
ನಾಶ 'ಇಮ್ಮಡಿ ಮುಮ್ಮಡಿ ಆಗುವಂತೆ ಮಾಡುತ್ತವೆ. 


ಒಳ್ಳೆ ಪುಷ್ಟಿಕರವಾದ ಆಹಾರ ತಿಂದರೆ, ತಣ್ಣೀರು ಸ್ನಾನಮಾಡಿ 
ದರೆ, ದೇಹಕ್ಕೆ ಅಗತ್ಯವಾದ ಕೆಲಸ ಕೊಟ್ಟರೆ ಅವುಗಳು ವೃದ್ಧಿಯಾಗು 
ತ್ರನೆ. ಬಾಯಿ ರುಚಿಯನ್ನೇ ಪ್ರಧಾನವಾಗಿಟ್ಟು ಕೊಂಡು ಮಿತಿಯಿಲ್ಲದೆ 


೫೫ 


ಲೈ ಖಾರ ತಿಂದರೆ, ವಿಪರೀಶ ಬಿಸಿನೀರಿನಲ್ಲಿ ಸ್ನಾನಮಾಡಿದರೆ 
ಟಾರಿಯಾಗಿ ಕಾಲ ಕಳೆದರೆ ಅವುಗಳ ನಾಶ ಖಂಡಿತ. 
ರಕ್ತ ಕಣಗಳು ಸೇರಿ ರಕ್ತವಾಗಿರುವ ದ್ರನಕ್ಸೆರಕ್ತರಸ(plasma) 
ಹೆಸರು. ಈ ದ್ರವದಲ್ಲಿ ಬೇಕಾದಷ್ಟು ಸಾಧಾರಣ ಉಪ್ಪು 
1. ಏನೋ ಗಾಯವಾಗಿ ರಕ್ತನಾಳ ಒಡೆದು ರಕ್ತಸ್ರಾವವಾದಾಗ 
ಕಿಪ್ಪುಗಟ್ಟಿ ರಕ್ತಸ್ರಾವ ನಿಲ್ಲುವಂತೆ ಮಾಡುವ ಗುಣ ಇದರಲ್ಲಿದೆ. 
ದಿದ್ದರೆ ನಮ್ಮ ದೇಹೆದಲ್ಲೆಲ್ಲಾದರೂ ಕೊಂಚ ಗಾಯವಾದರೂ 
ದ ದೇಹದ ರಕ್ತ ತೀರುವವರೆಗೂ ನಿಲ್ಲದೆ ರಕ್ತಸ್ರಾವವಾಗುತಿತ್ತು. 
ಆ ರಕ್ತರಸ ರಕ್ತ ಕೂಡಲೆ ಹೆಪ್ಪು ಕಟ್ಟುವಂತೆ ಮಾಡಿ ಹರಿದ 
ಇಳದ ಗಾಯ ಮುಚ್ಚಿ ರಕ್ತಸ್ರಾನವನ್ನು ನಿಲ್ಲಿಸುತ್ತದೆ. ಶರೀರಕ್ಕೆ 
ರಾಂಶವನ್ನು ಹಂಚಲು ರಕ್ತರಸ ತುಂಬ ಸಹಕಾರಿ. 
ುಗ್ಗರಸ (Lymph) ಇದನ್ನು ಬಿಳಿರಕ್ಕವೆಂದು ಹೇಳಬಹುದು. 
ಬೆಳ್ಳ ನೆಯ ದ್ರವ. ಇದರಲ್ಲಿ ಬಿಳಿಯ ರಕ್ತಕಣಗಳಿವೆ. ಇದು 
ಇಳಗಳ ಹೊರಗೆ ದೇಹದ ಒಳಪೊರೆಯಲ್ಲಿ ಎಲ್ಲ ದೇಹಕಣಗಳ 
ಖೂ ಹರಿದಾಡಿ ಅವುಗಳಿಗೆ ರಕ್ತರಸ ಹೊತ್ತುತಂದ ಆಹಾರಾಂಶವೂ 
' ಹೊತ್ತು ತಂದಿರುವ ಮೇದಸ್ಸಿನ ಕಣಗಳೂ ಮುಟ್ಟುವಂತೆ 
ಏತ್ತದೆ. ಇದು ದೇಹದ ಅಲ್ಲಲ್ಲೆ ಇರುವ ಮೇದೋಗ್ರಂಥಿಗಳಲ್ಲಿ 
ತ್ತಿ. ಮತ್ತು ದೇಹಕಣಗಳು ಬಿಟ್ಟ ಕೊಳೆಯನ್ನುರಕ್ತದಂತೆಶಾನೂ 
ನಿ ಕತ್ತಿನ ಭಾಗದ ಮಲಿನ ರಕ್ತನಾಳಕ್ಕೆ ಸೇರಿ, ಪಿತ್ತಜನಕಾಂಗ 
ಲೋ ಅಥವ ಮೂತ್ರ ಪಿಂಡದಿಂದಲೋ ಶುದ್ಧಿಗೊಳ್ಳುತ್ತದೆ. 
ಜೊತೆಗೆ ತೊಡೆ ಸಂದಿ ಕಂಕುಳಸಂದಿ ಮೊದಲಾದ ಕಡೆ ಇರುವ 
ಗ್ರಂಥಿಗಳಿಂದಲೂ ಶುದ್ಧಿಗೊಳ್ಳು ವುದುಂಟು. 
ನಮ್ಮ ಜೀವದಾಯಕವಾದ ಈ ರಕ್ತ ದೇಹದಲ್ಲೆಲ್ಲ ಹೇಗೆ ಚಲಿಸು 
ಎಂಬುದನ್ನು ಹಿಂದೆಯೇ ಹೃದಯದ ವಿಷಯ ವಿಚಾರಮಾಡಿ 
ಇದನ್ನೆಲ್ಲ ತಿಳಿದಿದ್ದೇನೆ. 


ದೇಹದರಚನೆಯ ಸಂಕ್ರಪ್ತ ವಿವರಣೆ 


ದೇಹರಚನೆ: 


ಮನುಸ್ಯ ದೇಹ ಈ ಕೆಳಕಂಡೆ ಸಾಮಾನುಗಳಿಂದ ರಚನೆಯಾಗಿದೆ: ... 


[೧] 
(೨) 
(4) 
(೪) 
ಟಿ 


(೬) 
(೭) 
(೮) 
(೯) 
ದೇಹದಭಾಗಗಳು:-- 


ನೀರು 

ಕೊಬ್ಬು 

ಕಬ್ಬಿಣ 

ಮ್ಯಾಗ್ನಿಸಿಯಂ 

ಉಪ್ಪ, ಸೋಡಿಯೆಂ ಪೊಬಾಸಿಯಂ 
ನೊದಲಾದ ಉಪ್ಪುಗಳು, 

ಇಂಗಾಲ 

ಸುಣ 
ಣಿ 

ಗಂದಕ 

ರಂಜಕ 


ದೇಹವನ್ನು (೧) ರುಂಡ (೨) ಮುಂಡ (ಕ್ಲಿ) ಕೈಕಾಲುಗಳೆಂದು ಮೂರು 
ಮುಖ್ಯ ಭಾಗಗಳನ್ನಾಗಿ ಎಣಿಸಬಹುದು. 

(೧) ರುಂಡದಲ್ಲಿ ಕಣ್ಣು, ಕಿನ್ಸಿ ಮೂಗು, ಬಾಯಿ ಮೊದಲಾದ ಇಂದ್ರಿ 
ಯೆಕ್ಕೂ ಮೆದಳ್ಕೂ ಮೆದಳು ಬಳ್ಳಿಯ ಆದಿಯೂ ಇನೆ, 

(೨) ಮುಂಡದಲ್ಲಿ ಶ್ವಾಸನಾಳ, ಶ್ವಾಸಕೋಶ ಹೃದಯೈ ಜಠರ, ಸಣ್ಣ 
ಕರುಳು, ಪಿತ್ತಜನಕಾಂಗ, ಮೇದೋಜೀರಕ ಗುಲ್ಮ ದೊಡ್ಡ ಕರಳು, ಮತ 


ಪಿಂಡಗಳು ಈ ಅಂಗಗಳಿನೆ 


(೩4) ಕೈ ಕಾಲುಗಳಲ್ಲಿ ತೊಡೆ-ತೋಳು, ಮುಂಗಾಲು ಮುಂಗೈ, ಕಾಲು. 


ಹಸ್ತ ಬೆರಳುಗಳು ಈ ಅಂಗೆಗಳಿವೆ, 


 ಈಎಲ್ಲ ಅಂಗಗಳು ಜೊತೆಗೆ ಮಾಂಸಖಂಡ್ಕ ರಕ್ತ, ನರಮಂಡಲ ಮತ್ತು 
ನಾಳಗಳು ಕೂಡಿ ಚರ್ಮದ ಹೊದಿಕೆಯೊಳಗೆ ಎಲುಬಿನ ಗೂಡಿನ ಆಧಾರದಲ್ಲಿ 


ಹೊಂದಿಸಳಾಗಿರುವ ಜೀವಂತ ರಚನೆ, 


೫೭ 


ಆಹಾರ ಪಚನಾಕ್ರಮ 
(೧) ಬಾಯ್ಕಿ (೨) ಜಠರ (4) ಸಣ್ಣ ಕರುಳು (೪) ಪಿತ್ತ ಜನಕಾಂಗ 
(೫) ಮೇದೋಜೀರಕ (೬) ದೊಡ್ಡ ಕರುಳು, 
ಉತ್ಪತ್ತಿ ಯಾಗುವ ರಸ 


ಬಾಯಿ ಲಾಲಾರಸ 


ಜಠರ__ಜರೆರ ರಸ 


ಸಣ್ಣ ಕರುಳು ಕರುಳು ರಸೆ, 
ಇಲ್ಲಿಗೆ ಪಿತ್ತಜನಕಾಂಗದಲ್ಲಿ ಉತ್ಪತ್ತಿ 


ಯಾದ ಪಿತ್ತರಸ ಮೇದೋಜೀರಕದಲ್ಲಿ 


ಉತ್ಪತ್ತಿಯಾದ ಮೇದೋಜೀರಕ 
ಬಂದು ಸೇರುತ್ತವೆ, 


ರಸ 


ಜೀರ್ಣವಾಗುವಿಕೆ 
ಆಹಾರವನ್ನು ಹಲ್ಲು ಮಸೆಯು 


ತ್ತದೆ ಹಾಗೆ ಮಸೆಯಲು ಅನುಕೂಲ 
ವಾಗುವಂತೆ ನಾಲಗೆ ಆಹಾರವನ್ನು ಒತ್ತ 


ರಿಸಿ ಕೊಡುತ್ತದೆ. ಲಾಲಾಗ್ರ ಂಥಿಗಳು 
ಲಾಲಾರಸವನ್ನು ಕಾರುತ್ತವೆ, ಲಾಲಾ 


ರಸ ಮಸೆದ ಆಹಾರದೊಡನೆ ಬೆರತು 


ಆಹಾರದಲ್ಲಿನ ಹಿಷ್ಟಪದಾಥ೯ ಸಕ್ಕರೆ 
ಯಾಗುವಂತೆ ಮಾಡುತ್ತದೆ, 
ಬೌಯಿಯೆಲ್ಲಿ ಮಸೆದು ಹದವಾದ 
ಅಹಾರ ನುಂಗಿದಾಗ ಗಂಬಲಿಂದ ಇಳಿದು 
ಅನ್ನನಾಳದ ಮಾರ್ಗವಾಗಿ ಜಠೆರಕ್ಕೆ ತಲ 
ಪುತ್ತದೆ, ಆಲ್ಲಿ ಆಹಾರ ಕಡೆಯಲ್ಪಡು 
ತ್ತದೆ, ಅಲ್ಲಿ ಅಹಾರದೆಲ್ಲಿನ ಸಸಾರಜನಕ, 
ಲವಣ, ಸಕ್ಕರೆ ಇವು ಜೀರ್ಣವಾಗುತ್ತನೆ. 
ಪಿತ್ತರಸ ಮತ್ತು ಮೇದೋಜೀರಕ 
ರಸ ಸೇರಿ ಆಹಾರದಲ್ಲಿನ ಮೇದಸ್ಸು, 
ಇನ್ನೂ ಜೀರ್ಣವಾಗದೆ ಉಳಿದಿರುವ 
ಸಸಾರಜನಕ ಪಿಸ್ಪ'ಪದಾರ್ಥಗಳು 
ಜೀರ್ಣವಾಗುತ್ತನೆ, 


ಇಲ್ಲಿಗೆ ಆಹಾರ ಜೀರ್ಣ ಕೆಲಸ 
ಮುಗಿಯುತ್ತದೆ, ಅಮೇಲೆ ಇಲ್ಲಿಯೇ 
ಅಹಾರ ಸಣ್ಣು ಕರುಳಲ್ಲಿರುವ ವಿಲ್ಲೆ 
ತಂತುಗಳ "ಮೂಲಕ ರಕ್ತ ಗತವಾಗು 
ವುದು. 


ದೊಡ್ಡಕರುಳು, ಇಲ್ಲಿ ನಿರ್ಲಕ್ಷಿಸಬಹುದಾದ ಜೀರ್ಣ 
ಕೆಲಸ ತಡೆಯುತ್ತದೆ, 
ಶ್ವಾಸಾಂಗ: 

(೧) ಮೂಗು (೨) ಶ್ವಾಸನಾಳ (4) ಶ್ವಾಸಕೋಸಗಳು, ಮೂಗಿನಿಂದ 
ಉಚ್ಛ್ರಾಸಿಸುತ್ತೇನೆ. ಮೂಗಿನ ರಚನೆಯಿಂದವಾಯುನಿನಲ್ಲಿನ ದೂಳು ಮೂಗಿನ 
ಲ್ಲಿಯೇ ತಡೆಯಲ್ಪಡುತ್ತದೆ. ಶ್ವಾಸನಾಳದ ಮೂಲಕ ಶ್ವಾಸಕ್ಕೆ ಹೋದ ಗಾಳಿ ತನ್ನ 
ಲ್ಲಿರುವ ಅಮ್ಲಜನಕವನ್ನು ರಕ್ತಕ್ಕೆ ಕೊಟ್ಟು ಅದು ಬಿಡುವ ಇಂಗಾಲಾಮ್ಲ ಮತ್ತು 
ಇತರೆ ಕಲ್ಮಷವನ್ನು ಹೊತ್ತು ಹೊರಗೆ ಬರುತ್ತದೆ, 
ಶುದ್ಧಿಕಣಾಂಗಗಗಳು: 

(೧) ಶ್ವಾಸಾಂಗಗಳು (೨) ಮೂತ್ರಪಿಂಡಗಳು (4) ಪಿತ್ತಜನಕಾಂಗ (೪) 
ದೊಡ್ಡ ಕರುಳು (೫) ಚರ್ಮ, 

(೧) ಶಾಸಾಂಗಗಳು ಶ್ವಾಸಕ್ಕೆ ಆಮ್ಲಜನಕವನ್ನು ಕೊಟ್ಟು ಇಂಗಾಲಾಮ್ಲ 
ಮೊದಲಾದ ಕಲ್ಮಷನನ್ನು ದೇಹೆದ ಹೊರಗೆ ಹಾಕುತ್ತದೆ, 

(3) ಮೂತ್ರ ಪಿಂಡಗಳು, ರಕ್ತದಲ್ಲಿ ಉಂಟಾಗುವ ಕೊಳೆಯನ್ನೂ ಅನುಪ 
ಯೋಗವಾದ ಗಂಧಕ, ಕೋರಿನ್‌ ಮತ್ತು ಸಾಧಾರಣ ಉಪ್ಪುಗಳನ್ನೂ ಹೆಚ್ಚಿಗೆ 
ನೀರನ್ನೂ ಸೇರಿಸಿ ಮೂತ್ರವಾಗಿ ಪರಿಣಮಿಸಿ ಮೂತ್ರನಾಳದ ಮೂಲಕ ಮೂತ್ರ 
ಕೋಶಕ್ಕೆ ತಳ್ಳುತ್ತದೆ, ಅಲ್ಲಿಂದ ಅದು ದೇಹದ ಹೊರಗೆ ಪಿಸರ್ಜಿಸಲ್ಪಡುತ್ತದೆ. 
ಜೊತೆಗೆ ಮೂತ್ರನಿಂಡಗಳು ರಕ್ತದಲ್ಲಿ ಸೇರುವ ವಿಸ ಸದಾಥ೯ಗಳನ್ನು ಶೋಧಿಸಿ 
ಮೂತ್ರದಲ್ಲಿ ಸೇರಿಸುತ್ತದೆ. | 

(೩) ಪಿತ್ತಜನಕಾಂಗ, ರಕ್ತದಲ್ಲಿ ಸೇರುವ ಅತಿಯಾದ ಅಹಾರಾಂಶವನ್ನೂ, 
ಅದರಸಂಬಂಧವಾದ ಕೊಳೆಯನ್ನೂ ಸಸಾರಜನಕ, ಇಂಗಾಲ ಆನ್ಲುಜನಕ 
ಮತ್ತು ಜಲಜನಕ, ಇವುಗಳಿಂದ ಕೂಡಿದ ಮೂತ್ರ ಧಾತುವನ್ನಾಗಿ ಮಾರ್ಪಡಿಸಿ 
ಹೊರಗೆ ತಳ್ಳಲು ಮೂತ್ರಪಿಂಡಗಳಿಗೆ ಕಳುಹಿಸುತ್ತದೆ. | 

(೪) ಚರ್ಮ ರಕ್ತದಲ್ಲಿ ಸೇರಿದ ಅನೇಕ ಕಲ್ಮಸಗಳು ಬೆವರಿನ ಮೂಲಕ 
ದೇಹದ ಹೊರಗೆ ಹಾಕುತ್ತದೆ, ದೇಹದಲ್ಲಿ ಉತ್ಪತ್ತಿಯಾಗುತ್ತಿರುವ ಶಾಖವು 
ದೇಹಕ್ಕನುಗುಣವಾಗಿರುವಂತೆ ಸಮವಾಗಿಡುತ್ತದೆ, ಚರ್ಮ ದೇಹಕ್ಕೆ ಒಂದು 
ರೂಪು ಕೊಟ್ಟು ದೇಹದ ಒಳಗಿರುನ ಅಂಗಗಳನ್ನೆಲ್ಲಾ ಮುಚ್ಚಿ ಕಾಪಾಡುತ್ತದೆ, 


೫೯ 


(೫) ದೊಡ್ಡ ಕರುಳು, ದೇಹದ ಉಪಯೋಗಕ್ಕೆ ಆಗಿ ಮಿಕ್ಕ ಅನುಸ 
ಯೋಗ ಆಹಾರಾಂಶವನ್ನೂ ಅದರೊಡನೆ ಸೇರಿ ಬಂದ ಎಲ್ಲಾ ಬಗೆಯ ಕಲ್ಮಸ 
ಮತ್ತು ವಿಷಕ್ರಿಮಿಗಳನ್ನೂ ಆಸನದ ದಾರ ದೇಹದ ಹೊರಗೆ ಹಾಕುತ್ತದೆ, 
ರಕ್ತ: | 

ರಕ್ತ, ರಕ್ತ ರಸದಲ್ಲಿ ಕೆಂಪು ಮತ್ತು ಬಿಳಿ ರಕ್ತಗಳು ಸೇರಿ ಅಗಿದೆ. ಇದು 
ದೇಹಕ್ಕೆ ಜೀನದಾಯೆಕ, ಇದು ದೇಹದಲ್ಲೆಲ್ಲ ಸಂಚರಿಸಿ ಪ್ರತಿಯೊಂದು ಜೀನ 
ಕಣಕ್ಕೂ ಆಹಾರಾಂಶವನ್ನೂ ಇತ್ತು ಪೋಷಿಸುತ್ತದೆ; ಅನ್ಲುಜನಕವಿತ್ತು ಚೇತನ 
ನೀಡುತ್ತದೆ, ದೇಹದ ಜೀವಕಣಗಳೆಲ್ಲ ಬಿಟ್ಟ ಕೊಳೆಯನ್ನು ಹೊತ್ತು ತಂದು 
ಶುದ್ಧಿಕರಣಾಂಗಗಳ ಮೂಲಕ ಶುದ್ಧಿಗೊಳ್ಳುತ್ತದೆ, ಮೈಶಾಖನನ್ನು ಒಂದೇ 
'ಸಮನಾಗಿ ಕಾಪಾಡಿಕೊಂಡು ಬರುತ್ತದೆ. ಜೊತೆಗೆ ಇದರಲ್ಲಿರುವ ಬಿಳಿ ರಕ್ತ ಕಣ 
ಗಳು ದೇಹೆದೊಳಗೆ ಸೇರುನ ರೋಗ ಕ್ರಿಮಿಗಳನ್ನು ನಾಶಮಾಡಿ ಆರೋಗ್ಯವನ್ನು 
ಕಾಪಾಡುತ್ತವೆ, 
ನಿರ್ಣಾಳ ಗ್ರಂಥಿಗಳು : 

ಇವುಗಳಲ್ಲಿ ಉತ್ಪತ್ತಿಯಾಗುವ ರಸ ದೇಹದ ಬೆಳನಣಿಗೆಗೂ ದೇಹದ ಆಂಗ 
ಗಳೆಲ್ಲ ಒಂದರೊಡನೊಂದು ಸಾಮರಸ್ಯದಿಂದ ಕೆಲಸ ಮಾಡು ನಂತೆಯೂ ಸಹಾಯಕ 
ವಾಗಿನೆ, 


ಮೆದುಳು : 

ದೇಹದಲ್ಲಿ ನಡೆಯುವ ಎಲ್ಲಾ ಚಲನವಲನಗಳಿಗೂ ಮೆದುಳೇ ಕಾರಣ, 
ಇಂದ್ರಿಯಾನುಭವಗಳ, ಬುದ್ಧಿ ಮತ್ತು ಮನಸ್ಸಿನ ನಿರ್ಧಾರ ಕೈಕಾಲು ಜೀರ್ಣಾಂಗ 
ಶ್ವಾಸಾಂಗ, ಕಣ್ಣು, ಕಿನ್ಸಿ ಮೂಗು ಬಾಯಿ ಈ ಎಲ್ಲದರ ಅಡಳಿತ ನಡೆಸು 
ವುದು ಮೆದುಳು, 

ದೇಹದ ಸಮಸ್ತ ಭಾಗಕ್ಕೂ ಸಮಾಚಾರ ಕೊಂಡು ಹೋಗುವ ಅಲ್ಲಿಂದ 
ಸಮಾಚಾರವನ್ನು ಮೆದುಳಿಗೆ ತರುವ ಟಿಲಿಗ್ರಾಪ್‌ ತಂತಿಯಂತಿರುವ ಮೆದುಳು 
ಬಳ್ಳಿ ಮತ್ತದರ ಕನಲುಗಳೂ ಇದಕ್ಕೆ ಸೇರಿನೆ, 


ಆರೋಗ್ಯ ಪ್ರಕರಣ 

ಹಿಂದಿನ ಅಧ್ಯಾಯದಲ್ಲಿ ದೇಹರಚನೆಯನ್ನು ತಿಳಿಸಿದ್ದಾಗದೆ. 
ಮಾನವ ಶರೀರ, ಮಾಂಸಖಂಡ, ರಕ್ತ, ಇತರ ಅಂಗಗಳು, ನರ 
ಮತ್ತು ಇತರ ನಾಳಗಳು ಕೂಡಿ ಚರ್ಮದ ಹೊದಿಕೆಯೊಳಗೆ ಎಲುಬಿನ 
ಗೂಡಿನ ಆಧಾರದಲ್ಲಿ ಹೊಂದಿಸಲಾಗಿರುವ ಜೀವಂತರಚನೆ. ಈ ಒಟ್ಟು 
ರಚನೆ ನಿಜವಾಗಿಯೂ ತುಂಬ ತೊಡಕಾದುದು. ದೇಹದ ಕೆಲವು 
ಅಂಗಗಳು ದೇಹದ ಒಟ್ಟು ಚಲನೆ ಅಥವಾ ಭಾಗಗಳ ಚಲನೆಗೆ ಅನು 
ಕೂಲವಾಗಿವೆ; ಕೆಲವು ಅಂಗಗಳು ರಕ್ತಚಲನೆಗೆ ಅನುಕೂಲನಾಗಿವೆ; 
ಕೆಲವು ಉಸಿರಾಡಲಿನೆ ; ಕೆಲವು ಆಹಾರ ಪಚನಕ್ಕೆ ; ಕೆಲವು ದೇಹದಲ್ಲಿ 
ಸವೆದ ಭಾಗವನ್ನು ಸರಿಕೂಡಿಸಲು ; ಕೆಲವು ಸಂತಾನಾಭಿವೃದ್ಧಿಗೆ ; 
ಕೆಲವು ಪಂಚೇಂದ್ರಿಯಗಳು; ಕೆಲವು ಮೆದುಳು ನರಗಳು, 

ಈ ಎಲ್ಲ ಅಂಗಗಳು ತಮ್ಮ ತಮ್ಮ ಕೆಲಸವನ್ನು ಸರಿಯಾಗಿ 
ಸಮನಾಗಿ ಮಾಡಿಕೊಂಡು ಸಾಮರಸ್ಯವಾಗಿರುವುದಕ್ಕೇ ಆರೋಗ್ಯ 
ವೆನ್ನುವುದು. ಇದನ್ನು ಕಾಪಾಡಿಕೊಂಡರೆ ಮಾತ್ರ ನೀವು ನಿಮ್ಮ 
ನಿಮ್ಮ ಕೆಲಸಗಳನ್ನು ಮಾಡಲು ಶಕ್ತರಾಗುತ್ತೀರಿ, ಇಲ್ಲದೆ ದೇಹದ 
ಯಾವ ಭಾಗವೇ ಆಗಲಿ ಕೆಟ್ಟರೆ ನಿಮ್ಮ ದೇಹ ಅನಾರೋಗ್ಯಹೊಂದು 
ತ್ತದೆ. ನಿಮ್ಮ ಮನಸ್ಸು ಕೆಡುತ್ತದೆ. ನಿಮಗೆ ಏನು ಕೆಲಸಮಾಡಲು 
ಉತ್ಸಾಹನವಿರುವುದಿಲ್ಲ. ಆಗ ನಿಮಗೆ ಜೀವನ ಹೊರೆಯಾಗಿ ಕಾಣು 
ತ್ತದೆ. ನಿಮ್ಮಿಂದ ನಿಮ್ಮ ಮನೆಯವರಿಗಾಗಲಿ ನಿಮ್ಮ ನೆರೆಗಾಗಲಿ, 
ನಿಮ್ಮ ದೇಶಕ್ಕಾಗಲಿ ನಿನೂ ಉಪಕಾರವಾಗುವುದಿಲ್ಲ. 

ನಿಮ್ಮ ಸುತ್ತಮುತ್ತಲೂ-- ಗಾಳಿಯಲ್ಲಿ, ನೀರಿನಲ್ಲಿ ದೂಳಿನಲ್ಲಿ 
ನಿಮ್ಮ ಮೈಮೇಲೆ, ನಿಮ್ಮ ಬಟ್ಟೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಸೂಕ್ಷ್ಮ 
ಕ್ರಿಮಿಗಳು ತುಂಬಿರುವುದು ವಿಜ್ಞಾನದಿಂದ ಗೊತ್ತಾಗಿದೆ. ಅದರಿಂದ 
ನಾವು 'ಉಸಿರಾಡಿದಾಗ, ನಾವು ನೀರುಕುಡಿದಾಗ, ನಾವು ಆಹಾರ 
ತಿಂದಾಗ ಬೇಕಾದಷ್ಟು ಕ್ರಿಮಿಗಳನ್ನು ನಾವು ಸೇವಿಸುತ್ತೇವೆ. ಆದರೆ 
ಅವೆಲ್ಲ ನಮ್ಮ ದೇಹದ ಕಾರ್ಯಾಲಯದಲ್ಲಿ ಅಳಿದು ಹೋಗುವಂತೆ 


೬ಗಿ 


ಪ್ರಕೃತಿ ನಮಗೆ ಸಹಾಯಕವಾಗಿದೆ. ಬಹಳ ಮುಖ್ಯವಾದ ರಕ್ಷಣೆ 
ಯೆಂದರೆ ನಮ್ಮ ರಕ್ಷದಲ್ಲಿರುವ ಬಿಳಿ ರಕ್ತಕಣಗಳು. ಅವು ಈ ಕ್ರಿಮಿ 
ಗಳನ್ನು ಹಾಳುಮಾಡುತ್ತವೆ. ಜೊತೆಗೆ ಜೀರ್ಣಾಂಗಗಳಲ್ಲಿ ಉತ್ಪತ್ತಿ 
ಯಾಗುವ ರಸಗಳು ಬೇಕಾದಷ್ಟು ಕ್ರಿಮಿಗಳನ್ನು ನಾಶಮಾಡುತ್ತವೆ. 
ಆದರೆ ಹಾಗೆಂದು ನಾವು ಸಿಕ್ಕಾಬಟ್ಟೆ ವರ್ತಿಸುವಂತಿಲ್ಲ. ನಮ್ಮ ಜೀಹ 
ದಲ್ಲಿರುವ ರಕ್ಷಣಾಭಾಗಗಳಿಗೆ ಹೆಚ್ಚು ಕೆಲಸವಾದರೆ ಅವು ಕೆಟ್ಟು ರೋಗ 
ಬರಲು ಕಾರಣವಾಗುತ್ತದೆ. ಆದರೆ ಶುದ್ಧವಾದ ಗಾಳಿಯಲ್ಲಿ ಶುದ್ಧ 
ವಾದ ನೀರಿನಲ್ಲಿ, ಶುದ್ಧವಾದ ಪದಾರ್ಥಗಳಲ್ಲಿ ಈ ವಿಷಕ್ರಿಮಿಗಳು 
ಸೇರುವುದಿಲ್ಲ. 

ಆದರಿಂದ ಠೀವು ಕುಡಿಯುವ ನೀರು ಶುದ್ಧವಾಗಿರುವಂತೆ ನೋಡಿ 
ಕೊಳ್ಳ ಬೇಕು. ನೀವು ತೆಗೆದುಕೊಳ್ಳುವ ಗಾಳಿ ಶುದ್ಧವಾಗಿರುವಂತೆ 
ನೋಡಿಕೊಳ್ಳ ಬೇಕು. ನೀವು ತೆಗೆದುಕೊಳ್ಳುವ ಆಹಾರ ಉತ್ತಮವಾಗಿ 
ರುವಂತೆ ನೋಡಿಕೊಳ್ಳ ಬೇಕು. ನಿಮ್ಮ ಉಡುಪು ಮಡಿಯಾಗಿ ಅನು 
ಕೂಲವಾಗಿರುವಂತೆ ನೋಡಿಕೊಳ್ಳ ಬೇಕು. ನಿಮ್ಮ ವಾಸಸ್ಥಳ ಅಚ್ಚು 
ಕಟ್ಟಾಗಿರುವಂತೆ ನೋಡಿಕೊಳ್ಳ ಬೇಕು. ನಿಮ್ಮ ದೇಹ ನಿರ್ಮಲ 
ವಾಗಿರುವಂತೆ ನೋಡಿಕೊಳ್ಳ ಬೇಕು. ನಿಮ್ಮ ದೇಹದ ಮಾಂಸಖಂಡ 
ಗಳು, ನರನಾಳಗಳೂ ಚನ್ನಾಗಿ ಆಡಿ ಉತ್ತೇಜಿತನೂ ಶಕ್ತಿಯುತವೂ 
ಆಗುವಂತೆ ನೋಡಿಕೊಳ್ಳ ಬೇಕು. 

ನೀವು ಹರ್ಷಚಿತ್ರರಾಗಿ ನಿಮ್ಮ ನಿಮ್ಮ ಕೆಲಸಗಳನ್ನು ಸಮರ್ಪಕ 
ವಾಗಿ ಮಾಡಿಕೊಂಡು ಹೋಗಬೇಕಾಗಿದ್ದರೆ ದೇಹ ಆರೋಗ್ಯವಾಗಿರ 
ಬೇಕೆಂಬುದನ್ನು ತಿಳಿದಿರಿ, ದೇಹ ಆರೋಗ್ಯವಾಗಿರಬೇಕಾದರೆ ನೀವು 
ಶುದ್ಧಗಾಳಿ ಸೇವಿಸಬೇಕು, ಶುದ್ಧ ನೀರು ಕುಡಿಯಬೇಕು, ಒಳ್ಳೆಯ 
ಆಹಾರ ಸೇವಿಸಬೇಕು, ಅಚ್ಚುಕಟ್ಟಾದ ಆವರಣದಲ್ಲಿ ವಾಸಿಸಬೇಕು, 
ವ್ಯಾಯಾಮ ಮಾಡಬೇಕು, ನೀತಿವಂತರಾಗಿ ಸತ್ಯಮಾರ್ಗದಲ್ಲಿ ನಡೆದು 
ಕೊಳ್ಳಬೇಕು ಎಂಬುದನ್ನೂ ತಿಳಿದಿರಿ ಈ ಒಂದೊಂದನ್ನು ಕೊಂಚ 
ನಿಷದವಾಗಿ ವಿಚಾರ ಮಾಡೋಣ. 

ಶುದ್ಧ ವಾಯುವೆಂದರೇನು? ಸಾಧಾರಣವಾಗಿ ಶುದ್ಧ ವಾಯುವಿ 


೬.೨ 


ನಲ್ಲಿ ಆಮ್ಲಜನಕ ಶೇಕಡ ಸುಮಾರು ೨೦ ಭಾಗ್ಯ ಸಾರಜನಕ 

ಸುಮಾರು ೭೮ ಭಾಗ್ಯ ಕೊಂಚ ಭಾಗ ಇಂಗಾಲಾಮ್ಲ 
ಶುದ್ಧ ವಾಯು ಮಿಕ್ಕ ಅನಿಲ ಕೊಂಚಭಾಗ, ಹವಾಗುಣಕ್ಕನುಕೂಲ 

ವಾಗಿ ನೀರಿನ ಆವಿ ಇರುತ್ತವೆ. ನೀನು ಈ ಗಾಳಿ 
ಯನ್ನು ಉಚ್ಛ್ಛ್ವಾಸಿಸಿ ನಿಶ್ಚಾಸಿದಾಗ ಅದು ಐದು ರೀತಿಯಲ್ಲಿ ಬದಲಾವಣೆ 
ಹೊಂದುವುದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈ ಬದ 
ಲಾವಣೆಯಲ್ಲಿ ಮುಖ್ಯವಾದುದೆಂದರೆ ಗಾಳಿಯಲ್ಲಿದ್ದ ಆಮ್ಲ ಜನಕದ 
ಸ್ವಲ್ಪ ಭಾಗ ಉಪಯೋಗವಾಗ್ಕಿ ಸ್ವಲ್ಪ ಭಾಗ ಇಂಗಾಲಾಮ್ಲ ಸೇರಿರು 
ವುದು. ಇದಕ್ಕೆ ಕಾರಣ ನಿಮಗೆ ಈ ಹಿಂದೆಯೇ ಗೊತ್ತಾಗಿದೆ. ನಾವು 
ಉಚ್ಛ್ಛ್ವಾಸಿಸಿದ ಗಾಳಿಯಲ್ಲಿರುವ ಆಮ್ಲ ಜನಕವನ್ನು ರಕ್ತ ಪಡೆದು 
ತನ್ನಲ್ಲಿರುವ ಇಂಗಾಲಾಮ್ಲ್ಸವನ್ನು ಬಿಡುತ್ತದೆಂಬುದು. 


ನೀವು. ಉಸಿರು ತೆಗೆದುಕೊಂಡ ವಾಯು ಐದು ರೀತಿಯಲ್ಲಿ 
ವ್ಯತ್ಯಾಸಹೊಂದಿ ಶ್ವಾಸಕೋಶದಿಂದ ಹೊರಗೆ ಬರುತ್ತದೆ.. (೧) ತನ್ನ 
ಲ್ಲಿದ್ದ ಸ್ವಲ್ಪ ಭಾಗ ಆಮ್ಲ ಜನಕವನ್ನು ಕಳೆದುಕೊಂಡಿರುತ್ತದೆ. (೨) 
ಸ್ವಲ್ಪ ಭಾಗ ಇಂಗಾಲಾಮ್ಸ ವನ್ನು ಪಡೆದಿರುತ್ತದೆ. (೩) ಸ್ವಲ್ಪ ಶಾಖ 
ವನ್ನು ಹೊಂದುತ್ತದೆ. (೪) ಕೊಂಚ ವೀರಿನ ಅನಿಯನ್ನೂ ಪಡೆದಿರು 
ತ್ತದೆ. (೫) ದುರ್ವಾಸನೆ ತರುವ ಕೊಂಚ ಸೂಕ್ಷ್ಮಕಣಗಳನ್ನು ಹಡೆ 
ದಿರುತ್ತದೆ. 


ಉಸಿರಿನಲ್ಲಾದ ಮೊದಲ ಬದಲಾವಣೆಯನ್ನು ಸರಳರೀತಿಯಲ್ಲಿ 
ತೋರಿಸಲಾಗುವುದಿಲ್ಲ. ಎರಡನೆ ಬದಲಾವಣೆ ಗಾಜಿನ ಲೋಟ 
ದಲ್ಲಿರುವ ಸುಣ್ಣದ ತಿಳಿವೀರಿನೊಳಗೆ ಒಂದು ಕೊಳಬೆಯಿಂದ ಉಸಿರು 
ಬಿಟ್ಟರೆ ಆ ನೀರು ಇಂಗಾಲಾಮ್ಸದಿಂದ ಬೆಳ್ಳ ಗಾಗುವುದರಿಂದ ಗೊತ್ತಾ 
ಗುತ್ತದೆ. ಮೂರನೆ ಬದಲಾವಣೆ ಥರ್ಮಾಮಿಾಟರ ಮೇಲೆ ಉಸಿರು 
ಬಿಡುವುದರಿಂದ ಗೊತ್ತಾಗುತ್ತದೆ. ನಾಲ್ಪನೆ ಬದಲಾವಣೆ ಕಿಟಿಕಿಯ 
ಅಥವಾ ಕನ್ನಡಿ ಗಾಜಿನ ಮೇಲೆ ಉಸಿರು ಬಿಡುವುದರಿಂದ ಹನಿಕೂಡಿ 
ಗೊತ್ತಾಗುತ್ತದೆ. ಐದನೆಯ ಬದಲಾವಣೆ ವಾಸನೆಯಿಂದ ಗೊತ್ತಾಗು 


೬೩ 


ತ್ತದೆ; ಇದು ಅಜೀರ್ಣ ಅಥವಾ ಮೂಗು ಗಂಟಲಲ್ಲಿ ಬೇನೆಯಾಗಿ 
ಕೆಡುವುದರಿಂದ ಉಂಟಾಗುತ್ತದೆ. 


ಅದರಿಂದ ನಮಗೆ ಯಾವಾಗಲು ಶುದ್ಧ ವಾದ ವಾಯು ಸಿಗು 
ವಂತೆ ನೋಡಿಕೊಳ್ಳ ಬೇಕು. ವಾಯು ಸದಾ ಕೆಡುತ್ತಿರುತ್ತದೆ; ಸದಾ 
ಶುದ್ಧವಾಗುತ್ತಿರುತ್ತದೆ, 


ವಾಯು ಕೆಡುವುದು ನಾನಾ ರೀತಿಯಲ್ಲಿ: (೧) ಜೀವಕೋಟ 
ಉಸಿರಾಡುವುದರಿಂದ ಗಾಳಿಯಲ್ಲಿ ಇಂಗಾಲಾಮ್ಲ ಹೆಚ್ಚಿ ನಾಯು 
ಕೆಡುತ್ತದೆ. (೨) ಅಡಿಗೆ ಮಾಡಲು ನಾವು ಬೆಂಕಿ 
ವಾಯು ಕೆಡುವ ಉರಿಸುತ್ತೇವೆ, ಕಾರ್ಲಾನೆಗಳಲ್ಲಿ ಕುಲುಮೆ ಉರಿಯು. 
ಬಗೆ ತ್ರಿರುತ್ತವೈ, ಮನೆಗಳಲ್ಲಿ ದೀಪ ಉರಿಸುತ್ತೇವೆ. ಹೀಗೆ. 
ನಾನಾ ರೂಪದಲ್ಲಿ ಬೆಂಕಿ ಉರಿಯಬೇಕಾದರೆ ಆಮ್ಲ 
ಜನಕ ಬೇಕು. ಅದರಿಂದಲೇ ಈ ಉರಿಯೆಲ್ಲ ಗಾಳಿಯಲ್ಲಿರುವ ಆಮ್ಲ 
ಜನಕವನ್ನು ಉಪಯೋಗಿಸಿಕೊಳ್ಳುವುದರಿಂದ ಮತ್ತು ಇಂಗಾಲಾಮ್ಸ 
ವನ್ನು ಉತ್ಪತ್ತಿಮಾಡುವುದರಿಂದ ವಾಯು ಕೆಡುತ್ತದೆ. (೩) ಪ್ರತಿ 
ದಿನವೂ ನಾನಾ ಕಡೆ ಪದಾರ್ಥಗಳು ಕೊಳೆಯುತ್ತಿರುತ್ತವೆ, ಜೊತೆಗೆ 
ಉದ್ಯೋಗ ಕಾರಣಕ್ಕಾಗಿ ಚರ್ಮ ಮೊದಲಾದ ಹಲವು ಪದಾರ್ಥ 
ಗಳನ್ನು ಜನರೂ ಕೊಳಸುತ್ತಾರೆ. ಇದರಿಂದಲೂ ಗಾಳಿ ಕೆಡುತ್ತದೆ. 
ಆದರೆ ಹೀಗೆ ಸದಾಕೆಡುತ್ತಿರುವ ಕೆಟ್ಟಿ ವಾಯುವು ಶುದ್ಧಿ ಹೊಂದು 
ತ್ತಿರುವಂತೆ ಪ್ರಕೃತಿ ಅನುಕೂಲ ಕಲ್ಪಿಸಿದೆ. (೧) ಪ್ರಾಣಿಗಳು ಉಸಿ 
ರಾಡಿ ವಾಯು ಕೆಡುತ್ತಿದ್ದರೆ ಸಸ್ಯವರ್ಗ ಉಸಿರಾಡಿ 
ವಾಯು ಶುದ್ಧಿ ವಾಯುವನ್ನು ಶುದ್ಧಿಮಾಡುತ್ತಿರುತ್ತದೆ. ಸಸ್ಯವರ್ಗ 
ಯಾಗುವ ಬಗೆ ಗಾಳಿಯನ್ನು ಹೀರಿ ಅದರಲ್ಲಿರುವ ಇಂಗಾಲಾಮ್ಲ 
ನನ್ನು ಉಪಯೋಗಿಸಿಕೊಂಡು ತನ್ನಲ್ಲಿರುವ ಆಮ್ಲ 
ಜನಕವನ್ನು ಬಿಡುತ್ತದೆ. (೨) ವಾಯು ಸದಾ ಚಲನೆಯಲ್ಲಿರುವುದ' 
ರಿಂದ ಒಂದು ಕಡೆ ಕೆಟ್ಟ ಗಾಳಿ ಆಕಾಶದಲ್ಲಿ ಹರಡಿ ಶುದ್ಧಿಯಾಗಲು. 
ಅನುಕೂಲವಿದೆ. (೩) ಮಳೆ, ಮಂಜು ಬಿದ್ದಾಗ ವಾಯುವಿನಲ್ಲಿ ಸೇರಿ 


೬೪ 


ಸುವ ಕಲ್ಮಷವೆಲ್ಲ ಅದರೊಡನೆ ಭೂಮಿಗೆ ಬಿದ್ದು ವಾಯು ನಿರ್ಮಲ 
ವಾಗುತ್ತದೆ. 

ಹೀಗೆ ವಾಯು ಕೆಡುತ್ತಿರುವ ಮತ್ತು ಶುದ್ಧಿ ಯಾಗುತ್ತಿರುವ ಬಗೆ. 
'ಯನ್ನು ತಿಳಿಯುವುದರಿಂದ ಹೇಗೆ ಎಲ್ಲಿ ಶುದ್ಧವಾಯು ಓಗುತ್ತದೆಂಬುದು 
ನಿಮಗೆ ಅರ್ಥವಾಗುತ್ತದೆ. ಜನಸಾಂದ್ರತೆ ಹೆಚ್ಚಾಗಿರುವ ಕಡೆ 
ಕಾರ್ಲಾನೆಗಳು ಕೆಲಸಮಾಡುತ್ತಿರುವ ಕಡೆ, ಪದಾರ್ಥಗಳು ಕೊಳೆತು 
ನಾರುತ್ತಿರುವ ಕಡೆ ಗಾಳಿ ಕೆಡುತ್ತಿರುತ್ತದೆ. ಅದರಿಂದ ನಾವಲ್ಲಿ ಕೆಲಸ 
ಮಾಡಬೇಕಾಗಿ ಬಂದರೂ ವಿರಾಮ ಕಾಲದಲ್ಲಿ ಬಯಲು ಪ್ರದೇಶದ 
ಕಡೆ ಹೋಗಿ ಶುದ್ಧ ಗಾಳಿಯನ್ನು ಉಚ್ಚ್ಯ್ವಾಸಿಸಿ ಬರಬೇಕು. ಗ್ರಾಮ 
ವಾಸಿಗಳು ಸಾಧಾರಣವಾಗಿ ಬಯಲಿನಲ್ಲೇ ದಿನವನ್ನೆಲ್ಲ ಕಳೆಯುತ್ತಾರೆ. 
ಅದರಿಂದ ಅವರಿಗೆ ಶುದ್ಧ ಗಾಳಿಯ ಅಭಾವವಿಲ್ಲ. ಆದರೆ ನಗರವಾಸಿ 
ಗಳು ಶುದ್ಧ ವಾಯುಸೇವನೆಗಾಗಿಯೇ ಬಯಲು ಪ್ರದೇಶಕ್ಕೆ ಹೋಗ 
ಬೇಕು. 

ಶುದ್ಧ ವಾಯು ಸೇವನೆಯಿಂದ ನಮ್ಮ ರಕ್ತಕ್ಕೆ ಸಾಕಾದಷ್ಟು 
ಆಮ್ಸು ಜನಕ ದೊರೆತು ದೇಹ ಆರೋಗ್ಯವಾಗಿರಲು ಅನುಕೂಲವಾಗು 
ತ್ತದೆ, ರಕ್ತ ಶ್ವಾಸಕೋಶಕ್ಕೆ ಬಂದು ಅಲ್ಲಿರುವ ಗಾಳಿಯಿಂದ ಆಮ್ಲ 
ಜನಕನನ್ನು ಸಡೆಯುತ್ತದೆಂಬುದನ್ನು ಹಿಂದೆಯೇ ಹೇಳಿದೆ. ರಕ್ತ 
ದೇಹದಲ್ಲೆಲ್ಲ ಸಂಚರಿಸಿ ತಾನು ಪಡೆದ ಆಮ್ಲಜನಕವನ್ನು ದೇಹದ 
ಸೂಕ್ಸೈ್ಮ್ಮಾಣುಗಳಿಗೆಲ್ಲ ಹೆಂಚುತ್ತದೆ. ಹಾಗಾದರೆ ಮಾತ್ರವೆ ದೇಹ 
ಬೆಳೆಯಬಲ್ಲದು; ಆರೋಗ್ಯವಾಗಿರಬಲ್ಲದು; ದೃಢವಾಗಬಲ್ಲದು. ಹೀಗಾ 
ಗಲು ನೀನು ನಿಮ್ಮ ದೇಹದ ಪ್ರತಿಯೊಂದು ಕಣವೂ ಕೆಲಸಮಾಡು 
ವಂತೆ ಮಾಡಬೇಕು. ಹಾಗೆ ಮಾಡಬೇಕಾದರೆ" ಶರೀರ ಶ್ರಮದ- 
ಉಳುವುಜೋ, ಅಗೆಯುವುದೋ ಗಿಡಗಳಿಗೆ ನೀರುಹಾಕುನುಜೋ 
ಮೊದಲಾದ--ಕೆಲಸಗಳಕ್ಕೆ ತೊಡಗಬೇಕು. ಈ ಬಗೆಯ ಕೆಲಸಗಳನ್ನು 
ಮಾಡಲು ಅವಕಾಶನಿಲ್ಲದವರು ವ್ಯಾಯಾಮಮಾಡಬೇಕು. 

ಹಾಗೆ ಶರೀರ ಶ್ರಮದಲ್ಲಿ ತೊಡಗುವುದರಿಂದ ಶರೀರದ ಅಂಗ 
ಗಳಿಗೆ ಆಡಲು ಅನಕಾಶ ಸಿಕ್ಕಿ ದೃಢೆವಾಗುತ್ತವೆ ; ರಕ್ತ ಹೆಚ್ಚು ಸಾರಿ 


೬೫ 


ಹರಿದಾಡಿ ಶರೀರದ ಸೂಕ್ಸಾ ಒಣುಗಳಿಗೆ ಹೆಚ್ಚು ಆಮ್ಲ ಜನಕ ದೊರೆತು. 
ಆರೋಗ್ಯ ಸಂಪಾದನೆಯಾಗುತ್ತದೆ; ಶರೀರ ಶ್ರಮದಿಂದ ಬೆನರು 





Wx ಳ್ಳಿ 
ಭಾ 7 ly, 
ಶರೀರೆಶ್ರಮ 


ಸುರಿದು ದೇಹದ ಕಲ್ಮಷ ಕಳೆಯುತ್ತದೆ. ಜೊತೆಗೆ ದೇಶದ ಸಂಪ 
ತ್ತನ್ನು ಹೆಚ್ಚಿಸಲು ನಮ್ಮ ಕರ್ತವ್ಯವೊಂದನ್ನು ನೆರವೇರಿಸಿದಂತಾಗು. 
ತ್ತದೆ. 
ನಾಯುನಿನಸ್ಟೇ ದೇಹಸೋಹಷಣೆಗೆ ಅಗತ್ಯವಾದುದು ನೀರು. 
ನೀರು, ಗಾಳಿ ಮತ್ತು ಬಿಸಿಲು ಇವು ಮೂರೂ ಪ್ರಕೃತಿ ಮಾತೆ ನಮಗೆ 
ಕರುಣಿಸಿ ಕೊಟ್ಟ ಮಹಾವರಗಳು. ಇವುಗಳಲ್ಲಿ 
ನೀರು ಯಾವುದೊಂದಿಲ್ಲದಿದ್ದರೂ ಬದುಕಲು ಸಾಧ್ಯವಿಲ್ಲ. 
ಕುಡಿಯಲು, ಆಹಾರ ತಯಾರುಮಾಡಲು, ನಿಮ 
ನಿಮ್ಮ ಬಟ್ಟೆ, ನಿಮ್ಮ ಮನೆ ಊರು ಅಚ್ಚುಕಟ್ಟಾಗಿ ಇಡಲು ಸಾಕಾ 
ದಷ್ಟು ನೀರು ಒದಗಿದರೆ ಆಗ ಜನರು ಆರೋಗ್ಯದಿಂದಿರಲು ಅನುಕೂಲ 
ವಾಗುತ್ತದೆ. ಕುಡಿಯಲು ಒಳ್ಳಯ ನೀರು ಸಿಗದಿದ್ದಲ್ಲಿ ಅನೇಕ 
ರೋಗಗಳು ಸಂಭವಿಸುತ್ತವೆ. ನಾವು ಅಚ್ಚುಕಟ್ಟಾಗಿಡಲು ಸಾಕಾ 
ದಷ್ಟು ನೀರಿಲ್ಲದಿದ್ದಲ್ಲಿ ನಮ್ಮ ಚರ್ಮ ಕೆಟ್ಟು ಕಜ್ಜಿ ತುರಿಗೆ ಈಡಾಗಿ 


೬೬ 


ಕಷ್ಟ ಅನುಭವಿಸಬೇಕಾಗುತ್ತದೆ. ಹೀಗಾದಾಗ ನಾವು ಮರ್ಯಾದೆ 
ಕೆಟ್ಟು ಬಾಳಬೇಕಾಗುತ್ತದೆ. 

ನೀವು ಆರೋಗ್ಯವಂತರಾಗಿಯೂ ಮರ್ಯಾದಸ್ತರಾಗಿಯೂ ಬಾಳಲು 
ನಿಮಗೆ ಬೇಕಾದಷ್ಟು ಒಳ್ಳೆಯ ನೀರು ನಿಮ್ಮ ಮನೆಗಳಲ್ಲಿ, ನಿಮ್ಮ 
ಶಾಲೆಗಳಲ್ಲಿ, ಒಟ್ಟಿ ನಲ್ಲಿ ನಿಮ್ಮ್ಮ. ಊರಿನಲ್ಲಿ ದೊರಕುವಂತಿರ 
ಬೇಕು. ನೀರು, ಮನುಷ್ಯವರ್ಗಕ್ಟೇ ಅಲ್ಲ ಪ್ರಾಣಿಗಳಿಗೂ ಎಲ್ಲ ಗಿಡ 
ಮರ ಬಳ್ಳಿಗಳಿಗೂ ಬೇಕು. ಈ ಎಲ್ಲವೂ ಬದುಕಲು, ಬೆಳೆಯಲು 
ನೀರು ಅನಿವಾರ್ಯ. ನಮ್ಮ ಜೀವನದಲ್ಲಿ ಇಷ್ಟು ಪ್ರಾಮುಖ್ಯ ಪಾತ್ರ 
ವಹಿಸಿರುವ ನೀರು ಎಲ್ಲೆಲ್ಲೂ ಸಿಗುವಂತೆ ಈ ಭೂಮಿ ಸೃಷ್ಟಿ ಯಾಗಿದೆ. 
ಸಾಗರ ಸಮುದ್ರ ಸರೋವರಗಳು ನಿರ್ಮಿತವಾಗಿವೆ. ಅಲ್ಲಿನ ನೀರು 
ಸೂರ್ಯನ ಕಿರಣದಿಂದ ಕಾಯ್ದು ಆವಿಯಾಗಿ ಆಕಾಶದಲ್ಲಿ ಸೇರುತ್ತದೆ. 
ಆ ಮೇಲೆ ಮೋಡವಾಗಿ ಮಳಕರೆದು ಕೆರೆ ಕಟ್ಟಿ ನದಿ ತುಂಬುತ್ತವೆ. 

ಜನರಿಗೆ ನೀರು ಸಿಗಲು ಹಲವು ರೀತಿಯಲ್ಲಿ ಅನುಕೂಲ ಕಲ್ಪಿಸಿ 
ಕೊಳ್ಳಲಾಗಿದೆ. ಗ್ರಾಮಗಳಲ್ಲಿ ಕೆರೆ ಕಟ್ಟಿ ಭಾನಿಯಿಂದ ನೀರು ಒದ 
ಗಿಸಿಕೊಳ್ಳ ಬೇಕು. ಪಟ್ಟಣಗಳಿಗೆ ನಲ್ಲಿಮೂಲಕ ಶುದ್ಧ ನೀರು ಒದಗಿಸು 
ತ್ತಾರೆ, ನಿಜವಾಗಿಯೂ ನೀರು ಜೀವನ. ನೀರಿಲ್ಲದೆ ಜೀವವೇ ಇಲ್ಲವೆಂದು 

ಹೇಳಬಹುದು. ಅಂದರೆ ಜೀವನಿದ್ದಲ್ಲೆಲ್ಲ ನೀರು 
ನೀರು. ಸಮೃದ್ಧಿಯಾಗಿರಬೇಕು. ನಮಗೇ ಅಲ್ಲ, ಎಲ್ಲ ಪ್ರಾಣಿ 
ಗಳಿಗಷ್ಟೇ ಅಲ್ಲ, ಎಲ್ಲ, ಗಿಡಗಂಟೆಗಳಿಗೂ ನೀರು 

ಪ್ರಧಾನ. ಆದ್ದರಿಂದ ಸೃಷ್ಟಿ ಕರ್ತ ಜಗತ್ತಿನಲ್ಲಿ ಎಲ್ಲೆಲ್ಲೂ ನೀರು ತುಂಬಿ 
ದ್ದಾನೆ. 

ನಮ್ಮ ದೇಹದಲ್ಲಿ ಮೂರನೆಯ ಎರಡುಭಾಗಕ್ಕಿ ಂತಲೂ ಹೆಚ್ಚು 
ನೀರಿದೆ ಅಂದರೆ ೧೨೦ ಪೌಂಡ್‌ ತೂಕವಿರುವ ಮನುಷ್ಯರ ದೇಹದಲ್ಲಿ ೮೦ 
ಪೌಂಡ್‌ ತೂಕಕ್ಕಿಂತ ಹೆಚ್ಚು ಭಾಗ ನೀರು. ನಮ್ಮ ಚರ್ಮದಲ್ಲಿ 
ಶೇಕಡ ೭೨ ಭಾಗ ನೀರಿದೆ; ರಕ್ತದಲ್ಲಿ ೮೬ ರಷ್ಟು ; ಮೆದುಳಿನಲ್ಲಿ 
೭೯ ರಷ್ಟು; ಮಾಂಸಖಂಡಗಳಲ್ಲಿ ೭೬ ರಷ್ಟು. ಅದಿರಲಿ, ಗಟ್ಟಿಯಾಗಿ 
ರುವ ಮೂಳೆಗಳಲ್ಲಿ ಕೂಡ ಶೇಕಡ ೫೦ ರಷ್ಟು ನೀರಿದೆ. 


೬೭ 


ನಮ್ಮ ಶರೀರದ ಪ್ರತಿಯೊಂದು ಜೀವಕಣವೂ ರಕ್ತರಸ, ದುಗ್ಗರಸ 
ಮೊದಲಾದುವುಗಳಲ್ಲಿರುವ ನೀರಿನಲ್ಲಿ ಮುಳುಗಿರದಿದ್ದರೆ ಅವು ಕೆಲಸ 
ಮಾಡಲು ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ ಸೃಷ್ಟಿಯಾದ ಆದಿ ಜೀವಿಗಳು 
ಫಿಕೊಳಗೇ ಉದ್ಭವಿಸಿದ್ದು. ಆಮೇಲೆ ನೀರಿನಿಂದ ಹೊರಗೂ ಬದುಕುವ 
ಪ್ರಾಣಿಗಳು ಹುಟ್ಟಕೊಂಡುವು, ಆ ಆದಿ ಜೀನಿಗಳನ್ನೇ ಹೋಲುವ 


ನಮ್ಮ ದೇಹದ ಸೂಕ್ಷ್ಮ ಜೀವಾಣುಗಳಿಗೂ ನೀರು ಜೀವನಾಧಾರ. 


ನೀರು, ಗಾಳಿ, ಮತ್ತು ಬಿಸಿಲು ಇವು ಮೂರು ಪ್ರಕೃತಿ ಮಾತೆ 
ನಮಗೆ ಕರುಣಿಸಿ ಕೊಟ್ಟ ಮಹಾ ವರಗಳು. ಇವುಗಳಲ್ಲಿ ಯಾವುದೊಂಡಿ 
ಲ್ಲದಿದ್ದರೂ ನಾವು ಬದುಕಲು ಸಾಧ್ಯವಿಲ್ಲ. 


ಗಾಳಿ ಮತ್ತು ಬಿಸಿಲಿನ ಪ್ರಯೋಜನ ಹಿಂದೆ ಸಂಕ್ಸೇಸವಾಗಿ 
ತಿಳಿಸಿದೆ. ಈಗ ನೀರಿನ ಮಹಿಮೆ. ನೀರು ಸೃಷ್ಟಿಯಲ್ಲಿ ತುಂಬ ಸರಳ 
ವಾದ ಸಂಯೋಗ ವಸ್ತು. ಎರಡು ಭಾಗ ಜಲಜ್ಞನಕ-ಅತಿ ಹಗುರವಾದ 
ವಾಯು-ಒಂದು ಭಾಗ ಆಮ್ಲ ಜನಕದೊಡನೆ ಸೇರಿ ನೀರಾಗಿದೆ. ನಿನಗೀ 
ಗಾಗಲೇ ಗೊತ್ತಾಗಿದೆ ಆಮ್ಲಜನಕ ಜೀವದಾಯಕ ವಾಯುವೆಂಬುದು. 
ಅದರಿಂದ ನೀರಿನಲ್ಲಿರುವ ಆಮ್ಲ ಜನಕ, ನೀರು ಬಳಸಿರುವ ಪ್ರತಿಯೊಂದು 
ದೇಹ ಕಣಕ್ಕೂ ಜೀವಕೊಡುತ್ತದೆ. 


ನಾವು ಕುಡಿದ ನೀರು ಅಥವಾ ನನ್ಮು ಆಹಾರದೊಡನೆ ಬೆರೆತ 
ನೀರು ಜಠರಕ್ಕೆ ತಲುಪುತ್ತದೆ. ಅಲ್ಲಿಂದ ಆಹಾರದೊಡನೆ ಬೆರತು 
ಸಣ್ಣ ಕರುಳುಗಳಿಗೆ ಮುಟ್ಟುತ್ತದೆ. ಅಲ್ಲಿ ಅದು ಲೋಮನಾಸ್ಮಗಳೊಡನೆ 
ತೂರಿ ರಕ್ತರಸ ಮತ್ತು ದುಗ್ಗರಸದಲ್ಲಿ ಸೇರುತ್ತದೆ. ರಕ್ತ ಮತ್ತು ದುಗ್ಗ 
ರಸ ದೇಹೆಕಣಗಳನ್ನು ಬಳಸಿ ಅವುಗಳನ್ನು ಒದ್ದೆ ಮಾಡುತ್ತವೆ. 
ನೀರಿನ ಕೆಲಸ ಅಲ್ಲಿಗೇ ಮುಗಿಯಲಿಲ್ಲ. ದೇಹದಕಣಗಳು ಬಿಟ್ಟ 
ಕೊಳೆಯನ್ನು ಕೊಚ್ಚಿಕೊಂಡು ರಕ್ತದೊಡನೆ ಪಿತ್ತಜನಕಾಂಗ ಶ್ವಾಸ 
ಕೋಶಗಳನ್ನು ಸುತ್ತಿಕೊಂಡು ಮೂತ್ರಪಿಂಡಗಳಿಗೆ ಬಂದು ಅಲ್ಲಿಂದ 
ಬಿಡುಗಡೆಹೊಂದಿ ಮೂತ್ರದ್ವಾರದ ಮೂಲಕ ದೇಹದ ಹೊರಗೆ 
ಬರುತ್ತದೆ. ಜೊತೆಗೆ ಬೆವರಿನ ರೂಪದಲ್ಲಿ ಕೊಂಚಭಾಗ ಚರ್ಮದ 


೬೮ 


ಸ್ಪೇದಗ್ರಂಥಿಗಳ ಮೂಲಕ ಹೊರಗೆ ಬಂದು ಆರುತ್ತದೆ. ಅಷ್ಟರಲ್ಲಾ 
ಗಲೆ ಕಲ್ಮಷ ಹೊತ್ತು ಕೊಚ್ಚೆ ನೀರಾಗಿ ಹೋಗಿರುತ್ತದೆ. 

ನೀರು ಪ್ರಕೃತಿ ನಮಗತ್ತಿರುವ ವರವೆಂದು ಹೇಳಿದೆ. ಆದರೆ: 
ನಾವು ಯಾವಾಗಲೂ ಶುದ್ಧ ನೀರನ್ನೇ ಉಪಯೋಗಿಸಬೇಕು. ಎಚ್ಚ 
ರಿಕೆ ತೆಗೆದುಕೊಳ್ಳದಿದ್ದರೆ ನೀರು ಕೆಡುವುದು ಸುಲಭ. ಅದರಲ್ಲಿ ನಾನಾ. 
ರೂಸದಲ್ಲಿ ಕಲ್ಮಷ ಮತ್ತು ವಿಷಕ್ರಿಮಿಗಳು ಸೇರುತ್ತವೆ. ಗಾಳಿ, ಬಿಸಿಲಿಗೆ. 
ಮರೆಯಾದ ಭಾವಿ, ಕೊಳದಲ್ಲಿ, ಇತ ನೀರಿನಲ್ಲಿ ವಿಷಕ್ರಿಮಿಗಳು ಹುಬ್ಬ 
ಕೊಳ್ಳು ತ್ತವೆ. ಬಚ್ಚಲು ನೀರು ಅಥವಾ ಇನ್ನಾವ ನ 
Ef ಸೇರಿ” ನೀರು ಅಶುಚಿಯಾಗುತ್ತದೆ. ಜನರು ತಾರತಮ್ಮ 
ವಿಲ್ಲದೆ ಜಲಾಶಯಗಳನ್ನು ಬಳಸುವುದರಿಂದ ನೀರು ಕೆಡುತ್ತದೆ. ಆದರೆ. 
ಅದು ಗಾಳಿಯಂತೆ ಕೆಟ್ಟ ಹಾಗೆ ತನ್ನಷ್ಟಕ್ಕೆ ತಾನೆ ಶುದ್ದಿಯಾಗುತ್ತ 
ಹೋಗುವುದಿಲ್ಲ. ನಾವು ಅದನ್ನು ಶುದ್ದಿಮಾಡಿ ಉಸಯೋಗಿಸ: 
ಬೇಕು. 

ಭಾನಿ ನೀರು ಹೆಚ್ಚು ಆರೋಗ್ಯಕರ. ಏಕೆಂದರೆ ಮಳೆನೀರು. 
ಭೂಮಿಗಿಳಿದು ಕಲ್ಲು ಪದರಗಳಿಂದ ಶೋಧಿಸಲ್ಪಟ್ಟು ನಿಂತಿರುತ್ತದೆ. 
ಆದರೆ ಭಾವಿಯ ಸುತ್ತ ಕೊಚ್ಚೆನೀರು ನಿಲ್ಲದಂತಿರಬೇಕು; ಕಸ, ಹೊಲಸು. 
ಕೂಡದಂತೆ ನೋಡಿಕೊಳ್ಳ ಬೇಕು. ಕೆರೆ ನೀರನ್ನು ಜನ ನಾನಾ ರೀತಿ 
ಯಲ್ಲಿ ಕೆಡಿಸುತ್ತಾರೆ. ಬಟ್ಟೆ ಒಗೆಯುವುದು, ಮ್ಫೆ ತೊಳೆಯುವುದು, 
ಇನ್ನೂ ನಾನಾ ರೀತಿಯಲ್ಲಿ ಕೆರೆ ನೀರು ಕೆಡುತ್ತದೆ. ಅದರಿಂದ ಆ 
ನೀರು ಉ್ಯ್ವನಯೋಗಿಸುವಾಗ ಎಚ್ಚರಿಕೆ ತೆಗೆದುಕೊಳ್ಳ ಬೇಕು. ನದೀ 
ನೀರು ಸಾಧಾರಣವಾಗಿ ಶುದ್ಧವಾಗಿರುತ್ತದೆ. ಆದರೆ ಅಕ್ಕ ಪಕ್ಕದ. 
ಗ್ರಾಮಗಳ ಬಚ್ಚಲು ನೀರಿಂದ ಅಥವಾ ಅಂಟುಕಾಯಿಲೆ ಇರುವವರ. 
ಮಲದ ಸಂಪರ್ಕದಿಂದ ಅದರಲ್ಲಿ ವಿಷಕ್ರಿಮಿಗಳು ಸೇರುವ ಸಂಭವ. 
ಹೆಚ್ಚು ಅದರಿಂದ ಆ ನೀರನ್ನೂ ಶುದ್ಧಮಾಡಿ ಉಪಯೋಗಿಸುವುದು. 
ಮೇಲು. 

ಯಾವುದು ಶುದ್ಧ ನೀರು ಯಾವುದು ಅಲ್ಲ ಎಂದು ಹೇಳು. 
ವುದು ಕಪ್ಪ, ನೀರು ಸ್ವಚ್ಛವಾಗಿ ಕಂಡರೂ ಅನೇಕ ವಿಷಕ್ರಿನಿಗಳನ್ನು 


೬೯ 


ಹೊಂದಿರಬಹುದು. ಆದ್ದರಿಂದ ಕಾಯಿಸಿ ಶೋಧಿಸಿ ಕುಡಿಯುವುದು 
ಮೇಲು. ಶೋಧಿಸಲು ಸುಲಭ ಉಪಕರಣ ಅಂದರೆ ಮೂರು ಮಡಕೆ 
ಜಲಯಂತ್ರ. ಚಿತ್ರದಲ್ಲಿರುವಂತೆ ಒಂದು ತ್ರಿಪಾದದಲ್ಲಿ ಮೂರು ಮಡಕೆ 
ಗಳನ್ನಿಟ್ಟು ಮೇಗಳ ಮಡಕೆಯಲ್ಲಿ ಸ್ವಲ್ಪ ಶುದ್ಧವಾದ ಮರಳು, ಮಧ್ಯ 
ಮಡಕೆಯಲ್ಲಿ ತೊಳೆದ ಇದ್ದಿಲು ಹಾಕಿ ಮೇಲಿನ 
ಮಡಕೆಯಲ್ಲಿ ಕಾಯಿಸಿದ ನೀರು ಸುರಿಯಬೇಕು. 
ಮೇಲಿನ ಎರಡು ಮಡಕೆಗಳಿಗೆ ಆಡಿಯಲ್ಲಿ ಕೆಲವು 
ರಂಧ್ರಗಳಿರಬೇಕು. ಮಡಕೆಗಳ ಬಾಯನ್ನು ರಂಧ್ರ 
ಗಳಿರುವ ಮುಚ್ಚಳಗಳಿಂದ ಮುಚ್ಚಬೇಕು. ಈಮಡಕೆ 
ಗಳಲ್ಲಿ ಒಂದರಿಂದ ಇನ್ನೊಂದಕ್ಕೆ ಬಿದ್ದ ನೀರು 
ಮೂರನೆ ಮಡಕೆಗೆ ಜಿನಿಯುತ್ತದೆ. ಮರಳು ಮತ್ತು 
ಇದ್ದಿಲಿನ ಮೂಲಕ ಹಾಯ್ದುಬಂದ ನೀರು ತನ್ನಲ್ಲಿ 
ರುವ ಕಲ್ಮಷಗಳನ್ನೆಲ್ಲ ಕಳೆದಕೊಂಡು ಬಂದಿರುತ್ತದೆ. 
ಆಗ ಅದು ಉಪಯೋಗಕ್ಕೆ ಪೂರ್ಣ ಯೋಗ್ಯ 
ವಾದುದು. 
ನೀರು ನಿಮಗೆ ಎಷ್ಟು ಉಪಯೋಗ! ಅದಿಲ್ಲದಿದ್ದರೆ 

ಈ ಪ್ರಪಂಚದಲ್ಲಿ ಏನೂ ನಡೆಯುವಂತೆಯೇ ಇಲ್ಲ. 
ಅದೆರಿಂದ ನೀವು ಬೆಳೆಯಬೇಕು, ನೀವು ಬದುಕಬೇಕು. 

ನಿಮಗೀಗ ಗೊತ್ತಾಯಿತು ಸೃಷ್ಟಿ ಕರ್ತನ ಜಾಣ್ಮೆ ಎಷ್ಟಿರ 
ಬೇಕೆಂಬುದು. ಈ ಪ್ರಪಂಚದಲ್ಲಿ ಸಾಗರ ನಿರ್ಮಿತವಾಗಿರುವುದಲ್ಲದೆ 
ಆದರ ನೀರನ್ನು ಹೀರಿ ಮೋಡಗೂಡಿಸಿ ಮಳೆಕರೆದು ಕೆರೆ, ಕಟ್ಟಿ, ನದಿ 
ತುಂಬುವಂತಾಗಲು ಸೂರ್ಯನನ್ನೂ ಸೃಷ್ಟಿಸಿದ್ದಾನೆ. 

ಜನನದಿಂದ ಸಾಯುವವರೆಗೆ ನೀರು ನಮಗೆ ಬೇಕೇ ಬೇಕು. 
ಹುಟ್ಟುವ ಮೊದಲು ತಾಯಿಯ ಗರ್ಭದಲ್ಲಿ ಮಗು ಜೋಸಡಿಸಿರುವುದು 
ನೀರಿನ ಚೀಲದ ಹಾಸಿಗೆಯಲ್ಲಿ. ಜನಿಸಿದ ಮೇಲೆ ಮಗುವಿಗೆ ನೀರು 
ಆರೋಗ್ಯಕರ. ನಮ್ಮ ದೇಹ ಮತ್ತು ನಮಗೆ ಬೇಕಾದ ಸುತ್ತ ಮುತ್ತಣ 
ಪ್ರದೇಶ ಮತ್ತು ಸಾಮಾನು ಅಚ್ಚುಕಟ್ಟು ಗಿಡಲು ನೀರುಬೇಕು. ಕೊನೆಗೆ 

5 





<0 


ಜೀವಿಗಳು ಸತ್ತಾಗ ಅವು ಸೇರಿಕೊಳ್ಳುವ ಮೂರು ಸಾಮಾನುಗಳ 
ಇಂಗಾಲಾಮ್ಲ ವಾಯು, ಅಮೋನಿಯಮ್‌, ಮತ್ತು ನೀರು-ಒಂ 
ನೀರು ಮಣ್ಣನ್ನು ಕೂಡುವುದರಿಂದ'ಗಿಡೆಗಳು ಎಲೆಗೂಡಿ ಹೊವು ಬಿ 
ಫಲಿಸುತ್ತವೆ. ಅವೆಲ್ಲ ನೀರಿನಿಂದ ತುಂಬಿರುತ್ತವೆ. ಅನು ನ 
ಆ ಹಾರೆ. 
ಈಗಿನ ನಿಮ್ಮ ಜೀವನದಲ್ಲಿ ನೀವು ಬಳಸುವ ಮುಖ್ಯವಾದೋ 
ವಿಷಯಕ್ಕೆ ಬರೋಣ. ಅದು ನಿಮ್ಮ ಉಡುಪಿನ ವಿಷಯ. ಎ 
ಬೆಲೆಯಾದ ಬಟ್ಟೆಯನ್ನು ತೊಟ್ಟರಲಿ ಆ ಶಿ 
ಉಡುಪು ಕೊಳೆಯಾಗಿದ್ದರೆ ಅದನ್ನು ನೀನು ಅಸಹ್ಯದಿ 
ಕಾಣುತ್ತೀರಿ, ನಿಮ್ಮಲ್ಲಿ ಆತ್ಮಗೌರವ ಹುಟ್ಟ ಬೆ. 
ಗಿದ್ದರೆ ಮತ್ತು ನೀವು ಇತರರಿಂದ ಮರ್ಯಾದಿ ಹೊಂದಬೇಕಾಗಿ: 
ನಿಮ್ಮ ಉಡುಪು ಸರಳವಾಗಿಯೂ ಅಚ್ಚುಕಟ್ಟಾಗಿಯೂ ನಿಮ 
ವಾಗಿಯೂ ಇರಬೇಕು, ಉಡುಪು ಮೈ ಬೆವರಿನಿಂದ ಮತ್ತು 7 
ಯಲ್ಲಿ ಸೇರಿರುವ ಕಲ್ಮಷದಿಂದ ಕೊಳೆಯಾಗುತ್ತದೆ. ಈ ಕೊಳೆ ॥ 
ದಿನ ನಿಲ್ಲುವಂತೆ ಮಾಡಿದರೆ ಅದು ವಿಷಕ್ರಿಮಿಗಳಿಗೆ ಆಶ್ರಯನಃಿ 
ನೀವು ರೋಗಗ್ರಸ್ತ ರಾಗಬೇಕಾಗುತ್ತದೆ. ಜೊತೆಗೆ ಯಾವ ಕಾಲ 
ಎಂತೆಂತಹ ಬಟ್ಟೆ ತೊಡಬೇಕೆಂಬುದು ಗೊತ್ತಿರಬೇಕು. ಚಳಿ? 
ದಲ್ಲಿ ಉಣ್ಣೆ ಬಟ್ಟೆ ದೇಹವನ್ನು ಬೆಚ್ಚಗಿಡುತ್ತದೆ. ಬೇಸಿಗೆ ಕಾಲ 
ಹತ್ತಿ ಬಟ್ಟಿ ಅದರಲ್ಲೂ ಬೇಕಾದಷ್ಟು ಮಾತ್ರ ತೊಡಬೇಕು. 
ಕಲವರು ಬಿಳಿ ಬಟ್ಟೆ ತೊಟ್ಟರೆ ಬೇಗ ಕೊಳೆಯಾಗುತ್ತವೆ 
ಕೊಳೆ ಕಾಣದಂತಹ ಬಟ್ಟೆ ತೊಡುತ್ತಾರೆ. ಗಟ್ಟ ಬಣ್ಣದ ೪ 
ತೊಡುವುದರಿಂದ ಆರೋಗ್ಯಕ್ಕೆ ಕುಂದು ಬರದಿದ್ದರೂ ಕೊಳೆ ಕಾಣಃ 
ದೆಂಬ ದೃಷ್ಟಿಯಿಂದ ಬಣ್ಣದ ಬಟ್ಟಿ ತೊಡಬಾರದು. ಕೊಳೆ ಕಃ 
ಕಾಣುವುದರಿಂದ ಆಗಾಗ್ಗೆ ಶುಚಿಮಾಡಲು ಅನುಕೂಲವಾಗುತ್ತ 
ಕೊಳೆ ಬಟ್ಟೆಯನ್ನು ಸಾಬೂನು ನೀರಿನಲ್ಲಿ ತೋಯಿಸಿಟ್ಟ 
ಒಗೆದರೆ ಕೊಳೆ ಸುಲಭವಾಗಿ ಹೋಗುತ್ತದೆ. ಸಾಬೂನು ನೀ 
ಬಟ್ಟಿ ತೋಯಿಸಿ ಕುದಿಸಿ ಕಸಗಿ ಒಳ್ಳೆ ನೀರಿನಲ್ಲಿ ಜಾಲಿಸಿದರೆ ಚನ 


೬೧ 


ಶುಚಿಯಾಗುತ್ತದೆ. ಆದರೆ ಬಣ್ಣದ ಬಟ್ಟೆ ಕುದಿಸಿದರೆ ಅದು ಗಟ್ಟಿ ಬಣ್ಣ 
ವಾಗದಿದ್ದಲ್ಲಿ ಬಣ್ಣ ಕೆಡುತ್ತದೆ. ಅದರಿಂದ ಬಣ್ಣದ ಬಟ್ಟೆಗೆ ಸಾಬೂನು 
ತೋಯಿಸುವುದಕ್ಕೆ ತಣ್ಣೀರೆ ಉಪಯೋಗಿಸುವುದು ಮೇಲು, ಬಿಳಿ 
ಬಟ್ಟೆಯನ್ನು ಒಗೆದು ಜಾಲಿಸಿದ ಮೇಲೆ ಬಟ್ಟೆ ನೀಲಿಯನ್ನು 
ನೀರಿನಲ್ಲಿ ಕದಡಿ ಬಟ್ಟೆಯನ್ನು ಅದರಲ್ಲಿ ಜಾಲಿಸಿ ಒಣಗಿಸಿದರೆ ಒಳ್ಳೆ 
ಬಿಳುಪು ಕಾಣುತ್ತದೆ. ಆದರೆ ನೀಲಿ ಪುಡಿ ಹೆಚ್ಚಾಗಿ ಹಾಕಿದರೆ ಬಟ್ಟಿಗೆ 
ನೀಲಿಬಣ್ಣ ಬಂದುಬಿಡುತ್ತದೆ. ಉಪ್ಪಾದ ನೀರಿನಿಂದ ಬಟ್ಟೆ ಅಷ್ಟು 
ಚೆನ್ನಾಗಿ ಶುಚಿಯಾಗುವುದಿಲ್ಲ. ಕಾರಣ ಸಾಬೂನು ಅದರಲ್ಲಿ ಚೆನ್ನಾಗಿ 
ಕರಗುವುದಿಲ್ಲ, ಕೊಳೆಬಿಡುವದಿಲ್ಲ. 
ಉಡುಪು ಧರಿಸುವುದೂ ಒಂದು ಕಲೆ, ಮೈಮೇಲೆ ಒಂದರೆ 
ಮೇಲೊಂದು ಬಟ್ಟೆ ಹಾಕಿಕೊಂಡ ಮಾತ್ರಕ್ಕೆ ಲಕ್ಷಣ ಬರುತ್ತದೆಂ 
ಬುದು ತಪ್ಪು. ಒಂದು ದೇಶದ ವಾತಾವರಣ, ಸಾಂಪ್ರದಾಯ ಇವಕ್ಕ 
ನುಕೂಲವಾದ ಉಡುಪು ಧರಿಸಬೇಕು. ಉಡುಪು ಸರಳವಾಗಿಯ್ಕೂ 
ಶುಚಿಯಾಗಿಯ್ಕೂ ಅಚ್ಚುಕಟ್ಟಾಗಿಯೂ ಇರಬೇಕು. ಗಾಂಧೀ ಯುಗ 
ದಲ್ಲಿ ನಮ್ಮ ನಾಡಿನಲ್ಲಿ ಉಡುಪಿಗೊಂದು ಸರಳತೆ, ಪರಿಶುದ್ಧತೆ, ಶಿಷ್ಟತೆ 
ಮತ್ತು ಗಾಂಭೀರ್ಯ ಬಂತು. ನೀವು ಯಾವಾಗಲೂ ಈ ವಿಷಯ 
ಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉಡುಪು ಧರಿಸಬೇಕು. 
ಎಲ್ಲ ಅನುಕೂಲವಿದ್ದರೂ ವಾಸಿಸಲು ಅನುಕೂಲವಾದ ಮನೆ 
ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ನಮ್ಮ ದೇಶದಲ್ಲಿ ಬಹುಮಂದಿಗೆ ವಾಸಿ 
ಸಲು ಅಚ್ಚುಕಟ್ಟಾದ ಮನೆ ಇರುವುದೇ ಇಲ್ಲ. ಗ್ರಾಮ 
ಗೃಹ ಗಳಲ್ಲಂತು ಜನರು ಸುಭದ್ರವಾದ, ಅಚ್ಚುಕಟ್ಟಾದ, 
ಅನುಕೂಲವಾದ ಮನೆಗಳನ್ನು ಹೊಂದಿರುವುದು ಅಪ 
ರೂಪ. ಪಟ್ಟಣ ನಗರಗಳಲ್ಲೂ ಈಗ ವಸತಿಯೊದಗಿಸುವ ಸಮಸ್ಯೆ 
ಕಠಿಣವಾಗಿದೆ. ಈ ಸಮಸ್ಯೆ ಬಿಡಿಸಲು ಜನ ಮತ್ತು ಸರಕಾರ 
ಒಂದಾಗಿ ಪ್ರಯತ್ಸಸಡಬೇಕು. ಗ್ರಾಮರಚನೆ ಮತ್ತು ನಗರ 
ರಚನೆಯ ಯೋಜನೆಯೊಂದನ್ನು ತಯಾರುಮಾಡಿಕೊಂಡು ಈ ವಸತಿ 
ಅಭಾವ ತಪ್ಪಿಸಬೇಕು. ಇರಲಿ. 


೭.೨ 


ಈಗ ನೀವು ವಾಸಮಾಡುವ ವಸತಿಗಳು ಹೇಗಿರಬೇಕೆಂಬುದನ್ನು 
ತಿಳಿಯಿರಿ. ಮನೆಯೊಳಗೆ ಗಾಳಿ ಬರಲೂ ಬಂದ ಗಾಳಿ ಹೊರಗೆ 
ಹೋಗಲೂ ಅನುಕೂಲವಾಗಿ *ಟಿಕ ಬಾಗಿಲುಗಳಿರಬೇಕು. ನೆಲ 
ಒದ್ದೆ ಯಾಗದಂತೆ ಭೂಮಿಯ ಮಟ ಕ್ಕಿಂತ ಮನೆಗಳ ನೆಲ ಎತ್ತರ 
ವಾಗಿರಬೇಕು. ಸಾಮಾನುಗಳನ್ನ ರಲು ಬೇರೆ ಜೀಕೆ ಸ್ಪಳೆ ಏರ್ಪ 
ಡಿಸಬೇಕು. ಅಡಿಗೆ ಮನೆ ಮತ್ತು ಸ್ನಾನದ ಮನೆ ಬೇಕೆ ಬೇಕಿ 
ಇದ್ದು ಅವುಗಳ ಹೊಗೆ ಮನೆಯೆಲ್ಲ ಟಿ ನೇರ ಆಕಾಶಕ್ಕೆ ಹೋಗು 
ವಂತೆ ಹೊಗೆ ಕೊಳವೆಗಳನ್ನು ಇಡಬೇಕು. ಮನೆಗಳಿಗೆ ಜಗಲಿಗಳಿರು 
ವುದರಿಂದ ತುಂಬಾ ಅನುಕೂಲ್ಲ ಗ್ರಾಮಗಳಲ್ಲಿ ಪ್ರತಿ Mijn 
ದನಕರುಗಳನ್ನು ಕಟ 3 ಬೇಕಾಗಿಬರುವುದರಿಂದ ತೊಟ್ಟ ಗೆಗಳು ವಾಸ 
ಮನೆಗಳಿಗೆ ಬೇಕಿಯಾಗಿರುವುದು ಒಳ್ಳೆ ಯದು. ಪಟ್ಟ ಜಾ 
ಹಾಲಿನ ಅನುಕೂಲಕ್ಕಾಗಿ ಹ ಸುಗಳನ್ನು ಕಟ್ಟ ಲು ಜಟ | 
ಸ್ಥಳವಿದ್ದೇ ಮನೆಗಳ ನಟ ತೊಟ್ಟಿ ಮನೆಗಳು 
ನನ್ನು ದೇಶದಲ್ಲಿ ಆದಿಯಿಂದಲೂ ಬಂದ ರಚನೆ. ಅದರಲ್ಲೂ ಹಳ್ಳಿಗಳಲ್ಲಿ 
ತೊಟ್ಟ ಮನೆಗಳು ಸರ್ವಸಾಮಾನ್ಯ ನಗರಗಳಲ್ಲಾಗಲಿ ಗ್ರಾಮಗಳ 
ಲ್ಲಾ ಗಂ ಆಯಾಯ ಸಂಸಾರಕ್ಕೆ ಅನುಕೂಲವಾದಂಕೆ ತೊಟ್ಟಿ ಮುನೆತಳ 






K (11 Ri 


As ಸ್‌ BN 5 
A ದ್‌ BRN 
ಲ ON OK ಗಾತ pes pe / 
ಈ ak AY, HL EN | ಸಷ ಬಸ 
ಭಟ ಈ. 
wee PSR Rs 







ಮಾದರಿ ಮನೆಗಳು 


೭೩ 


ರ್ನಾಣದಿಂದ ಮನೆಯೊಳಗೆ ಗಾಳಿ, ಬಿಸಿಲು, ಬೆಳಕು ಬಂದು 
ರೋಗ್ಯಕ್ಸೆ, ನಾಸಕ್ಕೆ ಅನುಕೂಲವಾಗುತ್ತದೆ. 

ಗ್ರಾ ಮಗಳಲ್ಲಾ ಗಲಿ ನಗರಗಳಲ್ಲಾಗಲಿ ಪ ಸ್ರತಿಯೊಂದು ಮನೆಗೂ 
ಫೈತೋಟನಿರಟೇಕು ; ಕಾಂ ನತ ಇದರಿಂದ 
ಮನೆಗಳಲ್ಲಿ ವಾಸಿಸುವವರಿಗೆ ಶುದ್ಧ ವಾದ ಗಾಳಿ ಸಿಗುವುದರ ಅನು 
ಇಲದ ಜೊತೆಗೆ ಮನೆಗೆ ಬೇಕಾದ ಹೊವು, ಹಣ್ಣು, ತರಕಾರಿ ಬೆಳೆದು 
ಇಳ್ಳ ಬಹುದು, 

ನೆ ಮನೆಯ ನೀರು ಬೀದಿಯ ಚರಂಡಿಗೆ ಸರಾಗವಾಗಿ ಹರಿದು 
ಈಗುವಂತಿರಬೇಕು. ಹೊರಗಡೆ ಚರಂಡಿಯಲ್ಲಿ ನೀರು ನ 
ೂರಹೊರಗೆ ಹರಿದುಹೋಗುವಂತಿರಬೇಕು. ದೊಡ್ಡ ದೊಡ್ಡ ನ 
ಳಲ್ಲಿ ಈ ಕೆಲಸವನ್ನು ಆಯಾಯ ಪೌರನಚಿಗಳು ಕೈಗೊಂಡು ಪ್ರಣ 
ಸುತ್ತವೆ. ಗ್ರಾ ಮಗಳಲ್ಲಿ ಪಂಚಾಯಿತಿಗಳು ಈ ಕೆಲಸ ನಡೆಸಬೇಕಾ 
ದಿ, ಗ್ರಾಮ ಪಂಚಾಯಿತಿಯೊಡನೆ ಜನರೂ ಸಹಕರಿಸಿ ಊರಿನ 
ಚ್ಚುಕಟ್ಟನ್ನು ಕಾಪಾಡಬೇಕು. ಮನೆ ನೀರು, ಮಳೆ ನೀರು ಸರಾಗ 
ಾಇಗಿ ಹರಿದುಹೋಗಲು ಪ್ರತಿಯೊಂದು ಗ್ರಾಮದಲ್ಲೂ ಚರಂಡಿಗಳಿರ 
ಕು. ಹಾಗೆ ಚರಂಡಿಗಳ ನಿರ್ಮಾಣಕ್ಕೆ ಅನಾನುಕೂಲವಿಲ್ಲದ 
ಶ್ರಿಮಗಳಲ್ಲಿ ಪ್ರತಿಯೊಂದು ಮನೆಗೂ ಒಂದೊಂದು ಇಂಗು ಗುಳಿ 
`ರಬೇಕು. ಇಂಗು ಗುಳಿ ಎಂದರೆ ಐದಾರು ಅಡಿ ಆಳದ ಗುಂಡಿ ಕೋಡಿ 
ದರಲ್ಲಿ ಹೆರಳುಗಲ್ಲು, ಇಟ್ಟ ಗೆ ಚೂರು, ಇದ್ದಿಲು ತುಂಬಿ ಮುಚ ಸಬೇಕು, 
ನೆ ನೀರು ಆ ಗುಂಡಿಗೆ [| ಮಾಡಬೇಕು. 

ಹೀಗೆ ನಿಮ್ಮ ನಿಮ್ಮ ಮನೆಗಳನ್ನು ಅಚ್ಚು ಕಟ್ಟಾ ಗಿಟ್ಟು ಕೊಳ್ಳು 
ಶಿದರ ಜೊತಗೆ ನಿಮ್ಮಿಂದ ಸೆರೆಮನೆಗಳು. ಬೀದಿ” ಚಚ ಗಡೆ 
ನೋಡಿಕೊಳ್ಳ ಬೇಕು. " ಕೆಕೆ ನೋಡಿ ಬಾಳು' ಎಂಬ ಗಾದೆಯಂತೆ 
ಹೂತಾಗ ನೆರೆಯವನಿಗೆ ಅನಾನುಕೂಲನಾಗದ ಹಾಗೆ ನೋಡಿ 
ಕೊಂಡು ಬಾಳಬೇಕು. « ತನ್ನ ಹಿತ ಊರ ಹಿತದಲ್ಲಿ ಅಡಗಿಜಿ' ಎಂಬು 
ನನ್ನು ಮನಸಿನಲ್ಲಿಟ್ಟುಕೊಂಡು ಊರ ಹಿತ ಮೊದಲು ಅಮೇಲೆ ತನ್ನ 
ಹಿತವನೆಂದು ವರ್ತಿಸಬೇಕು. 


೭೪ 


ಇಷ್ಟೆಲ್ಲ ತಿಳಿದುಕೊಂಡು ನಿಮ್ಮ ಆಹಾರದ ನಿಷಯಕ್ಕೀಗ 

ಬರೋಣ. ಇದು ತುಂಬ ಪ್ರಾಮುಖ್ಯವಾದ ವಿಷಯ. ಮೇಲೆ 

ಹೇಳಿದ ಎಲ್ಲ ವಿಷಯದಲ್ಲೆಲ್ಲ ಎಚ್ಚರಿಕೆಯಿಂದಿದ್ದರೂ 

ಆಹಾರ ಈ ನಿಷಯದಲ್ಲಿ ಕಿಂಚಿತು ತಪ್ಪಿದರೂ ನಿಮ್ಮ ದೇಹ 

ಅನಾರೋಗ್ಯಕ್ಕೆ ಈಡಾಗಬಹುದು, ಅಷ್ಟೇ ಅಲ್ಲ. 

ಆಹಾರದಿಂದಲೇ ನೀವು ಬದುಕಬೇಕಾದರೆ ಮತ್ತು ಬೆಳೆಯಬೇಕಾದರೆ, 
ದೃಢಕಾಯರಾಗಬೇಕಾದಕೆ, ಕೆಲಸಮಾಡಬೇಕಾದರೆ. 





ಆಹಾರ 


ನೀನೇನು ಉಣಬೇಕು? ಏನು ಕುಡಿಯಬೇಕು? ಯಾರನ್ನಾ 
ದರೂ ನೀನೇಕೆ ಊಟಮಾಡುತ್ತೀಯೆ? ಎಂದು ಕೇಳಿದರೆ ಹೊಟ್ಟಿ 
ಹಸಿಯುತ್ತದೆ, ಅದಕ್ಕೆ, ಎಂದು ಬಿಡುವವರೇ ಹೆಚ್ಚು. 
ಏಕೆ ಊಟ ಆಹಾರದ ಪ್ರಶ್ನೆಗೆ ಅಷ್ಟು ಸುಲಭವಾಗಿ ಉತ್ತರ 
ಮಾಡಬೇಕು ಕೊಡಲಾಗುವುದಿಲ್ಲ. ನಿಮಗೆ ಗೊತ್ತೇ? ಮನುಷ್ಯನಿಗೆ 
ಆಹಾರದ ಅವಶ್ಯಕತೆ ಒಂದಿಲ್ಲದಿದ್ದರೆ ಈಗ ಮನುಷ್ಯ 
ಪಡುತ್ತಿರುವ ಹೊಡಬಾಳಿನಲ್ಲಿ ಮುಕ್ಟಾಲು ಭಾಗ ಕಡಿಮೆಯಾತ್ತಿತ್ತು! 
ಅದಕ್ಕೇ ದೇವತೆಗಳಿಗೆ ಹಸಿವೆ ಇಲ್ಲವೆನ್ನು ವದು. ಮನುಷ್ಯ ತಾನು 
ಪಡುವ ಪಾಡಿಗೆ ಹಸಿವೆ ಮುಖ್ಯ ಕಾರಣವೆಂದುಕೊಂಡಾಗ ಉತ್ತಮ 
ಜೀವಿಗಳೆಂದುಕೊಂಡು ದೇವತೆಗಳಿಗೆ ಹೆಸಿನೆಯಿಲ್ಲವೆಂದುಕೊಂಡ. 
ದೇಹ ತುಂಬ ವಿಚಿತ್ರವಾದುದು. ನೀವು ಏನು ಆಹಾರ ತೆಗೆದು 
ಕೊಳ್ಳುತ್ತೀರೊ ಅದಕ್ಕನುಗುಣವಾಗಿ ನಿಮ್ಮ ದೇಹ ಬೆಳೆಯುತ್ತದೆ. 
ಯಾವ ಸಾಮಾನು ಉಪಯೋಗಿಸಿ ಕಟ್ಟಿದರೆ ಅಂತಹೆ ಮನೆಯಾಗುವು 
ದಿಲ್ಲವೆ, ಹಾಗೆ. ಕಲ್ಲುಗಾರೆಯಿಂದ ಕಟ್ಟಿದರೆ ಕಲ್ಲು ಕಟ್ಟಡ. ಇಟ್ಟಿಗೆ ಗಾರೆ 
ಯಿಂದ ಕಟ್ಟಿದರೆ ಇಟ್ಟಿಗೆ ಕಟ್ಟಡ. ಮಣ್ಣಿನಿಂದಾದದ್ದು ಮಣ್ಣಿನ ಕಟ್ಟಡ. 
ಎಂತೆಂತಹ ಸಾಮಾನು ಉಪಯೋಗಿಸುತ್ತೇವೆಯೋ ಅಂತಂತಹ 
ಕಟ್ಟಡ. ನಮ್ಮ ದೇಹವೂ ಹಾಗೆಯೇ ನಾವು ಎಂತೆಂತಹ ಆಹಾರ ತಿನ್ನು 
ತ್ತೇನೆ ಅದಕ್ಕನುಗುಣವಾದ ದೇಹಸ್ಥಿತಿ. 
ಆಹಾರ ನಮ್ಮ ದೇಹಕ್ಕೆ ಬಲಗೊಟ್ಟು, ಅಂಗಾಂಗಗಳನ್ನು ಬೆಳಸಿ 
ಅಥವ ಸವೆದ ಅಂಗಗಳನ್ನು ಸರಿಮಾಡಿ ದೇಹ ಹದ ಕೆಡದಂತೆ 
ಇಡುತ್ತದೆ. 
ಹೀಗೆ ದೇಹವನ್ನು ಕಾಪಾಡಲು ಮುಖ್ಯವಾಗಿ ಸಸಾರಜನಕ 
ಸಂಬಂಧವಾದ ಆಹಾರ, ಕೊಬ್ಬು, ಲೋಹಲವಣ, ನಿಷ್ಟ, ಶರ್ಕರ ಇವು 
ಅಗತ್ಯ. ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಈ ಆಹಾರಾಂಶಗಳಿರುವ 
ಪದಾರ್ಥವನ್ನು ನಮ್ಮ ಆಹಾರವಾಗಿ ಉಪಯೋಗಿಸಬೇಕು. ಸಸಾರ 
ಜನಕ ಹಾಲು, ಮೊಟ್ಟೆ, ಮಾಂಸದಲ್ಲೂ ಬೇಳೆ, ಕಡಲೆ, ಉದ್ದು ಮೊದ 


೭೬ 


ಲಾದ ದ್ವಿದಳ ಧಾನ್ಯಗಳು ಇವುಗಳಲ್ಲೂ ಹೆಚ್ಚಾಗಿದೆ. ಕೊಬ್ಬು ಪ್ರಾಣಿ 


ಸಂಬಂಧವಾದ ಕೊಬ್ಬು, ಸಸ್ಯ ಸಂಬಂಧವಾದ ಕೊಬ್ಬು ಎಂದು ಎರಡು 
ನಿಧ. ಮಾಂಸ, ಬೆಣ್ಣೆ, ತುಪ್ಪ, ಮಾನೆಣ್ಣಿ ಇವು ಪ್ರಾಣಿ ಸಂಬಂಧವಾದ 
ವಿ Kf 
ಕೊಬ್ಬುಗಳು. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚಳ್ಳೆಣ್ಣಿ, ಸುಸುವೆ ಎಣ್ಣೆ 
ಮೊದಲಾದವು ಸಸ್ಯಸಂಬಂಧವಾದ ಕೊಬ್ಬು. ಅಕ್ಳಿ, ಬೇಳೆ, ಜೋಳ, 


ಆಲೂಗಡ್ಡೆ, ಗೆಣಸು ಇವುಗಳಲ್ಲಿ ಪಿಸ್ಟಭಾಗ ಹಚ್ಚು. ಹಣ್ಣು, ಸಕ್ಕರೆ, ಬೆಲ್ಲ 
ಇವುಗಳಲ್ಲಿ ಶರ್ಕರ ಭಾಗ ಹೆಚ್ಚು. ಲೋಹಲವಣಗಳು ಸಾಧಾರಣ 
ಉಪ್ಪು, ಹಾಲು, ತರಕಾರಿಗಳಿಂದ ಸಿಗುತ್ತವೆ. ಅಂದರೆ ನಮ್ಮ ಆಹಾರ 
ಸಸ್ಯಗಳಿಂದ, ಪ್ರಾಣಿಗಳಿಂದ ಮತ್ತು ಖನಿಜಗಳಿಂದ ದೊರಕುತ್ತದೆ. 

ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ನಾವು ಗಮನಿಸಬೇಕಾದುದು 
ಇನ್ನೊಂದು ಮುಖ್ಯಾಂಶವಿದೆ. ಆದರಲ್ಲಿ ದೇಹಕ್ಕೆ ಅಗತ್ಯವಾದ ಅನ್ನ 

ಸತ್ತಗಳಿವೆಯೇ ಎಂದು. ಅನ್ನಸತ್ತಗಳು ಬಹಳ ನಿಧೆ. 
ಏನು ತಿನ್ನಬೇಕು ಆಹಾರದಲ್ಲಿ ಆ ಅನ್ನಸತ್ವ ಯಾವ ಭಾಗ ಎಂದು ಹೇಳ 
ಲಾಗುವುದಿಲ್ಲ. ಆದರೆ ಯಾವ ಯಾವ ಆಹಾರವಸ್ತುವಿ 

ನಲ್ಲಿ ಯಾವ ಯಾವ ಅನ್ನಸತ್ವಗಳಿನೆ ಯೆಂಬುದನ್ನು ಶಾಸ್ತ್ರಜ್ಞರು 
ಪತ್ತೆ ಹೆಚ್ಚಿ ದ್ದಾರೆ, ಅವುಗಳಲ್ಲಿ ಮುಖ್ಯನಾದುವು ಎ, ಬಿ.ಸಿ.ಡಿ. ಅನ್ಸ ಸತ್ವ. 

ಎ ಅನ್ನಸತ್ವ ಜೀರ್ಣಾಂಗಗಳು, ಚರ್ಮ, ಕಣ್ಣು ಈ ಅಂಗಗಳ 
ಸೋಷಣೆಗೆ ಮುಖ್ಯವಾದುದು. ಕಣ್ಣಿನ ಬೇನೆ ಚರ್ಮದ ರೋಗ ಇವಕ್ಕೆ 
ಮುಖ್ಯವಾಗಿ ಎ' ಅನ್ನಸತ್ವದ ಅಭಾವವೇ ಕಾರಣ. 

ಬಿ ಅನ್ನಸತ್ವ: ಹೈದಯ ತನ್ನ ಕೆಲಸ ಸರಿಯಾಗಿ ಮಾಡುವಂತೆ 
ಮಾಡಲು ಈ ಅನ್ನ ಸತ್ವ ಅನಿವಾರ್ಯ. ಮಾಂಸಖಂಡಗಳ ಬೆಳವಣಿ 
ಗೆಗೂ ನಾಲಿಗೆ, ಕರುಳು ಇವುಗಳು ಆರೋಗ್ಯವಾಗಿರಲೂ ಅನುಕೂಲ 
ವಾದುದು. 

ಸಿ ಅನ್ನಸತ್ವ: ಇದು ಹಲ್ಲು, ಒಸಡು, ಇವಕ್ಕೆ ಫಪೋಸಕವನಾಗಲು 
ಅನುಕೂಲ, ರಕ್ತವೃದ್ಧಿಗೆ ಸಹಕಾರಿ. ದೇಹ ಆರೋಗ್ಯವಾಗಿರಲು «ಸಿ' 
ಅನ್ನ ಸತ್ವ ಅನಿವಾರ್ಯ. 

ಡಿ ಅನ್ಸಸತ್ವ: ಇದು ಎಲುಬನ್ನು ಗಟ್ಟಿಯಾಗಿ ಬೆಳೆಸಲು ಬಹಳ 


೭ 


ಸಹಾಯಕಾರಿ. ಹೆಲ್ಲು ಉತ್ತಮನಾಗಿರುವಂತೆ ನೋಡಿಕೊಳ್ಳುತ್ತದೆ. 
ಕ್ಷಯ ಮತ್ತು ಮೂರ್ಛೆ ರೋಗಗಳು ಈ ಅನ್ನಸತ್ವ ಕಡಿಮೆ ಜ್‌ 
ವರಿಗೆ ಬರುತ್ತದೆ. 

ನಾನಿದೇನನ್ನೂ ಲಕ್ಷ ಕ್ಷ್ಯಾಮಾಡದೆ ಸಿಕ್ಕಿದ್ದ ರಿಂದ ಹೊಟ್ಟಿ ತುಂಬಿಸಿ 
ಬಿಡುತ್ತೇವೆ! ಆದ್ದರಿಂದಲೇ ಕಾಯಿಲೆ ಬಿದ್ದು ನರುಳುತ್ತೇಪೆ. ಅನೇಕ 
ವೇಳೆ ಸಾವೂ ಸಿದ್ಧ. ಅಷ್ಟೇ ಅಲ್ಲ ನರಪೇತಲ ನಾರಾಯೆಣರಾಗಿ 
ನಿಶ್ಶಕ್ತರಾಗಿ ನಿಪ್ಪ್ರಯೋಜಕರಾಗಿ ಬದುಕುತ್ತೇವೆ. ಅದು ಸರಿಯಾದ 
ಬದುಕಲ್ಲ. ಬದುಕಿದರೆ ವೀರನಾಗಿ ಬದುಕಬೇಕು. ಹಾಗಾಗಲು 
ಹೆದನಾದ ಆಹಾರವನ್ನು ತಿನ್ನಬೇಕು. 

ಆರೋಗ್ಯವಂತರೂ ದೃಥಕಾಯರೂ ಆಗಿರಬೇಕಾದರೆ ದೇಹ 
ಪೋಷಕ ಮತ್ತು ಶಕ್ಕಿವರ್ಧಕವಾದ ಯಾವ ಯಾವ ಆಹಾರಾಂಶ 
ದೇಹಕ್ಕೆ ಬೇಕೆಂಬುದನ್ನೂ ಈ ಆಹಾರಾಂಶಗಳು ನಮಗೆ ದೊರೆಯ 
ಬೇಕಾದರೆ ಸಾಧಾರಣವಾಗಿ ನಾವು ಯಾವ ಯಾವ ಪದಾರ್ಥಗಳನ್ನು 
ಉಪಯೋಗಿಸಬೇಕೆಂಬದನ್ನೂ ವಿಚಾ ರಮಾಡೋಣ. 

ಮೆದುಳು, ಸ ಜಗಳ: ನಿತ್ತಜನಕಾಂಗ, ಹೃದಯ, 
ಮೂತ್ರಹಿಂಡ ಮೊದಲಾದ ಅಂಗಗಳು ಕೆಲಸಮಾಡಿ ಮಾಡಿ ಬೇಸತ್ತಾಗ 
ಅವುಗಳಿಗೆ ಮತ್ತೆ ಮತ್ತೆ ಶಕ್ತಿದಾಯಕವಾಗಿ ಸಸಾರಜನಕ ಬೇಕು. 

ಕೊಬ್ಬು ನಮ್ಮ ದೇಹ ಒಣಕಲಾಗದಂತೆ ದುಂಡಾಗಿ, ಲಕ್ಷಣವಾಗಿ 
ಕಾಣಲು ಅವಶ್ಯಕ. ಜೊತೆಗೆ ದೇಹದ ಭಾಗಗಳಲ್ಲಿ ಮತ್ತು ಚರ್ಮ 
ದಲ್ಲಿ ಅಗತ್ಯವಾದ ಜಿಡ್ಡು ಉಂಟುಮಾಡಿ ಪೀಹವ್ಯಾಪಾರ ಸರಾಗವಾಗಿ 
ನಡೆಯುವಂತಾಗಲು 'ಅದು ಅನಿವಾರ್ಯ, ಶರ್ಕರನಿಷ್ಟಾದಿಗಳು ದೇಹದ 
ಮಾಂಸಖಂಡಗಳಿಗೆ ಬಲವನ್ನು ಕೊಡುತ್ತವೆ. ದೇಹದಲ್ಲಿ ಶಾಖೋ 
ತ್ಸತ್ತಿಯಾಗಲು ಸಹಕಾರಿಯಾಗಿವೆ. ಕೂಬ್ಬು ವೃದ್ಧಿಯಾಗುವಂತೆ 
ಮಾಡುತ್ತವೆ, 

ಲೋಹೆಲವಣಗಳು ಎಲುಬು ನರೆಗಳನ್ನು ಬೆಳೆಸಿ ಪೋಷಿಸುವ 
ಕಾರ್ಯ ಇವುಗಳದು. 

ಈ ವಸ್ತುಗಳು ಸಿಗುವುದು ೧, ಧಾನ್ಯಗಳಲ್ಲಿ, ೨. ಕಾಯಿಪಲ್ಯ 


೬೮ 


ಹಣ್ಣುಗಳಲ್ಲಿ ೩. ಹಾಲು, ಬೆಣ್ಣೆ, ತುಪ್ಪ ಎಣ್ಣೆ ಇವುಗಳಲ್ಲಿ ೪. ಮಾಂಸ 
ಮಾನು, ಮೊಟ್ಟಿ ಗಳಲ್ಲಿ. 

ಆಹಾರ ಧಾನ್ಯಗಳಲ್ಲಿ ಮುಖ್ಯವಾದುವು: ರಾಗಿ, ಜೋಳ, ಅಕ್ಕಿ, 
ಗೋಧಿ ಮೂದಲಾದುವು ಒಂದು ವಿಧ. ಇವುಗಳಲ್ಲಿ ಶರ್ಕರಪಿಷ್ಟಗಳು 
ಹೆಚ್ಚಾಗಿವೆ. ಮೇದಸ್ಸು ಮತ್ತು ಸಸಾರ ಜನಕ ಕಡಿಮೆ. ಲವಣಗಳೂ 
ಹೆಚ್ಚಾಗಿಲ್ಲ. ರಾಗಿಯಲ್ಲಿ ಮಾತ್ರ ಕ್ಯಾಲ್ಸಿಯಂ ಲವಣ ಹೆಚ್ಚಾಗಿದೆ. 
ಗೋಧಿಯಲ್ಲಿ ಸಸಾರ ಜನಕ ಹೆಚ್ಚಾಗಿದೆ; ಕ್ಯಾಲ್ಸಿಯಂ ಕೊಂಚ ಭಾಗ 
ಇದೆ, ಈ ಧಾನ್ಯಗಳಲ್ಲಿ « ಬಿ' ಅನ್ನ ಸತ್ವವಿದೆ. ಮಿಲ್ಲು ಅಕ್ಕಿಯಲ್ಲಿ ಅನ್ನ 
ಸತ್ತವಿಲ್ಲ. ತೌಡು ರೂಪದಲ್ಲಿ ಕಳೆದುಹೋಗಿರುತ್ತದೆ. ಅದರಿಂದ ಬರಿ 
ನಿಷ್ಟ ಪದಾರ್ಥ ಮಾತ್ರ ಸಿಗುತ್ತದೆ. ಅದಕ್ಕಾಗಿಯೇ ಕೈಲಿ ಕುಟ್ಟಿದ 
ಅಥವಾ ಕೊಟ್ಟಿ ಣದ ಅಕ್ಸೆ ತಿನ್ನಬೇಕೆನ್ನುವುದು. ಮಿಲ್ಲಿನಲ್ಲಿ ಬೀಸಿದ 
ರಾಗಿ ಗೋಧಿ ಇವುಗಳ ಪಾಡೂ ಅಸ್ಟೆ. ಇನ್ನು ದ್ವಿದಳ ಧಾನ್ಮಗಳಲ್ಲಿ 
"ಬಿ? ಅನ್ನಸತ್ರ ಹೆಚ್ಚಾಗಿ ಇದೆ. ಸೋಯೂರ್ಬೀನಲ್ಲಿ ಸಸಾರ ಜನಕ, 
ಮಾಂಸ ಮೊಟ್ಟಿಗಳಲ್ಲಿರುವುದಕ್ಕಿಂತಲೂ ಜಾಸ್ತಿ. ಒಂದು ಪೌಂಡ್‌ 
ಸೋಯಾರ್ಬೀನಲ್ಲಿ ಎರಡೂವರೆ ಸೌಂಡ್‌ ಮಾಂಸ ಇಪ್ಪತ್ತೆಂಟು 
ಕೋಳಿ ಮೊಟ್ಟೆ ಯಲ್ಲಿರುವ ಸಸಾರಜನಕ ಇದೆಯಂತೆ": ಹಾಗೆಯೇ ಅದ 
ರಲ್ಲಿ ಕೊಬ್ಬು ಅನ್ನಸತ್ವ «ಎ' ಕೂಡ ಇದೆಯಂತೆ. 


ಎ ಅನ್ನ ಸತ್ಯ ಮುಖ್ಯ 
ವಾಗಿ ಕಣ್ಣು ಚರ್ಮ, ಶ್ವಾಸ 
ಕೋಶ, ಜೀರ್ಣಾಂಗ ಇವುಗಳ 
ರಕ್ಷಣೆಗೆ ಕಾರಣವಾಗುತ್ತದೆ, ಈ 
| ಅನ್ನ ಸತ್ವ ದೇಹದಲ್ಲಿ ಕಡಮೆ. 
| ಯಾದರೆ ಒಂದು ಬಗೆಯ ಕಣ್ಣು 
' ಬೇನೆ ಬರುತ್ತದೆ, ಇರುಳು 
ಕುರು ಡು ಬರುವುದುಂಟು, 
ಚರ್ಮ ಒರಬಾಗಿ ಹಾವಿನ: 
ಪೊರೆಯಂತಾಗುತ್ತದೆ. 





೬೯ 


«ಬಿ? ಅನ್ನ ಸತ್ವದಲ್ಲಿ ಎರಡು. 
ಬಗೆ, ಒಟ್ಟಿ ನಲ್ಲಿ ಈ ಅನಸತ್ವ 
ದೇಹಕ್ಕೆ ಶರ್ಕರ ನಿಷ್ಟಾದಿಗಳು 
ಸಮನಾಗಿ ಒದಗುವಂತೆ ನೋಡಿ 
ಕೊಳ್ಳುತ್ತದೆ. ಕಣ್ಣು ನಾಲಗೆ 
ಕರುಳಿನ ಪೋಷಣೆಗೆ ಅಗತ್ಯ 
ವಾಗಿ ಬೇಕಾದುದು. ಈ ಅನ್ನ 
ಸತ್ತ ಸಾಕಾದಷ್ಟು ಒದಗದಿದ್ದಲ್ಲಿ 
( ಬೆರಿ ಬೆರಿ? ಎಂಬ ರೋಗ 
ಬರುತ್ತದೆ. ಆ ಭಾಗಕ್ಕೆ ರಕ್ತ 
ಚಲನೆ ನಿಂತು ಕಾಲು ಕೃಷವಾಗಿ 
ಹೋಗುವುದುಂಟು, 





ಹೀಗಿರುವುದರಿಂದ ನಾವು ಮಿಶ್ರಧಾನ್ಯ ತಿನ್ನಬೇಕು. ಅನ್ನಕ್ಕೆ 
ಸಾರು ಹಾಕಿಕೊಳ್ಳ ಬೇಕಾದ್ದು ಅಥವಾ ಬೇಳೆ ಸೇರಿಸಿ ಬೇಯಿಸಿ ಕಿಚಡಿ 
ಮಾಡಿ ತಿನ್ನುವುದು ಇದಕ್ಕಾಗಿಯೆ. ಧಾನ್ಯ, ಅದರಲ್ಲೂ ದ್ವಿದಳಧಾನ್ಯ 
ಗಳನ್ನು ನೆನಸಿ, ನೀರಾಡದಂತೆ ಕಟ್ಟಿಟ್ಟು ಮೊಳಕೆ ಬಂದಮೇಲೆ ಉಪ 
ಯೋಗಿಸಿದರೆ ಇವುಗಳಿಂದ ಇನ್ನೂ ಹೆಚ್ಚಿನ ಉಪಯೋಗ ಪಡೆಯ 
ಬಹುದು. ಹೀಗಾದಾಗ ಆ ಧಾನ್ಯಗಳಲ್ಲಿ «ಸಿ' ಅನ್ನಸತ್ವವೂ ಹೇರಳ 
ವಾಗಿ ಉತ್ಪತ್ತಿಯಾಗುತ್ತದೆ. 





«ಸಿ? ಅನ್ನ ಸತ್ವ ರಕ್ಷ 
ವೃ ದ್ಧಿ ಗೆ ಕಾರಣವಾದುದು, 
ಇದು ಹಲ್ಲು ವಸೆಡು ಮತ್ತು 
ಚರ್ಮಗಳ ರಕ್ಷಣೆಗೆ ಆಗತ್ಯ, 
ಪ ಅನ್ನ ಸತ್ವ ಸಾಕಾದಷ್ಟು ಒದೆ 
ಗದೆ ಹೋದರೆ ಕೀಲುಗಳಲ್ಲಿ 
ನೋವು ಕಾಣಿಸಿಕೊಳ್ಳುತ್ತದೆ, 
ಕೈಕಾಲು ಬಾತುಕೊಳ್ಳುವುದೂ 
ಉಂಟು, 


೮೦ 


ಜೊತೆಗೆ ಕಾಯಿಸಲ್ಯಗಳನ್ನು ತಿನ್ನುವುದು ಅವಶ್ಯಕ. ಕಾಯಿಪಲ್ಯ 
ಗಳಲ್ಲಿ "ಎ'.ಮತ್ತು «ಸಿ' ಅನ್ನ ಸತ್ವವಿದೆ. ನೆಲ್ಲಿಕಾಯಲ್ಲಿ «ಸಿ' ತುಂಬ ಇದೆ. 
ತರಕಾರಿಗಳಿಂದ ದೇಹಕ್ಕೆ ಬೇಕಾದ ಲೋಹೆಲನಣಗಳು ಸಿಗುತ್ತವೆ. 
ಸೊಫ್ಸಿ ನಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿದೆ. ಅಲ್ಲದೆ ಅದರಲ್ಲಿರುವ ನಾರು 
ಮಲಬದ್ದತೆಯನ್ನು ಹೋಗಲಾಡಿಸಲು ಸಹಾಯಕವಾಗುತ್ತದೆ. 


ಹಣ್ಣುಗಳಲ್ಲಿ ಶರ್ಕರಭಾಗ ಹೆಚ್ಚು. ಇದು ಸುಲಭವಾಗಿ ರಕ್ತಗತ 
ವಾಗುವ ಪದಾರ್ಥ. ಕಿತ್ತಲೆಹಣ್ಣು, ನಿಂಬೆಹಣ್ಣು ಇವುಗಳಲ್ಲಿ ಅವು 
ಸೇರಿದ ಜೊತೆ ಆಹಾರವು ಬೇಗನೆ ಜೀರ್ಣವಾಗಲು ಸಹಾಯಕ 
ವಾಗುವ ಗುಣವೂ ಇದೆ. ಹಣ್ಣುಗಳಲ್ಲಿ ಆ ಅನ್ರ ಸತ್ವ ಹೆಚ್ಚಾಗಿದೆ, 
ಕಬ್ಬಿಣಾಂಶವೂ ಇದೆ, 


(ಡಿ' ಅನ ಸತ್ತ ಮೂಳೆ 
ಗಳು ಬಲವಾಗಿರಲು ಕಾರಣ, 
ಇದು ಮಕ್ಕಳಿಗೂ ಮತ್ತು 
ಗರ್ಭಿಣಿಯೆರಿಗೂ ತುಂಬ ಆಗೆ 
ತೃ, ಈ ಅನ್ನ ಸತ್ತ ದೇಹಕ್ಕೆ 
ಸಾಕಾದಷ್ಟು ಒದಗದಿದ್ದಲ್ಲಿ, 
ಒಂದು ಬಗೆಯೆ ಮೂಳೆ ರೋ 
ಗಬಂದು ಹೆಳಪುತನ ಬರುವು 
ದುಂಟು, ಈ ಅನ್ನ ಸತ್ತ್ವ ಒದ 
ಗಿಸಿಕೊಡುವ ಈ ಪದಾರ್ಥಗಳ 
ಜೊತೆಗೆ ಸೂರ್ಯಕಿರಣವೂ ಮೈ 
ಮೇಲೆ ಬೀಳುತ್ತಿರುನಂತೆ ನೋ 
ಡಿಕೊಳ್ಳ ಬೇಕು, ಸೂರ್ಯೆ 
ಕಿರಣ «ಡಿ? ಅನ್ನ ಸತ್ರವನ್ನು 
ವೃದ್ಧಿ ಮಾಡುತ್ತದೆ, 





ಸಸಾರಜನಕ ಮತ್ತು ಕೊಬ್ಬು ನಮ್ಮ ಆಹಾರದಲ್ಲಿ ಒಂದಲ್ಲ 


ಒಂದು ರೂಪದಲ್ಲಿ ಸೇರಿಯೇ ಸೇರಬೇಕು. ಧಾನ್ಯಗಳು ಕೆಲವಲ್ಲಿ 
ಮೇದಸ್ಸಿರುತ್ತದೆ. ಆದರೆ ಅದು ಸಾಲದು. ಅದರಿಂದ ನಮ್ಮ ಆಹಾರೆ 


೮೧ 


ದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇದು ಸಾಕಾದಷ್ಟು ಸೇರುವಂತೆ 
ಮಾಡಬೇಕು. ಅದಕ್ಕಾಗಿಯೇ ಹಾಲು ಮಕ್ಕಳಾದಿಯಾಗಿ ಎಲ್ಲರಿಗೂ 
ಮುಖ್ಯ ಆಹಾರವಾಗಿದೆ. ಹಾಲಿನಲ್ಲಿ ಸಸಾರಜನಕ ಕೊಬ್ಬು ಶರ್ಕರ 
ಪಿಷ್ಟ ಜೊತೆಗೆ ಎ, ಬಿ, ಸಿ, ಡಿ ಅನ್ನಸತ್ವಗಳು, ಜೊತೆಗೆ ಕ್ಯಾಲ್ಸಿಯಂ, 
ರಂಜಕ ಮೊದಲಾದ ಲೋಹೆ ಲನಣಗಳಿವೆ. ಅದಕ್ಕಾಗಿಯೇ ಹಾಲು 
ಪೂರ್ಣ ಆಹಾರವಾಗಬಲ್ಲದು. ಅದರಿಂದ ನಾವು ತೆಗೆದುಕೊಳ್ಳುವ 
ಆಹಾರದಲ್ಲಿ ಏನೇ ಇರಲಿ, ಇಲ್ಲದಿರಳಿ ಊಟವಾದ ಮೇಲೆ ಸಾಕಾದಷ್ಟು 
ಹಾಲು ಕುಡಿದರೆ ದೇಹಕ್ಕೆ ಬೇಕಾದ ಆಹಾರಾಂಶಗಳೆಲ್ಲ ಸಿಕ್ಚಿದಂತಾಗು 
ತ್ತದೆ. ಆದರಿಂದಲೇ ಮಕ್ಕಳಿಗೆ, ರೋಗಿಗಳಿಗೆ ಹಾಲು ಮುಖ್ಯವಾದ 
ಆಹಾರ. ಬೆಳೆಯುವ ಮಕ್ಕಳ ಆಹಾರದಲ್ಲಿ ಹಾಲು ಸೇರಿರಲೇ ಬೇಕು. 
ಹಾಲನ್ನು ನಾನಾರೂಪದಲ್ಲಿ ಉಪಯೋಗಿಸಬಹುದು. ಹಾಲನ್ನು ಹೆನ್ಸು 
ಗಟ್ಟಸಿ ಮೊಸರು ಮಾಡುತ್ತಾರೆ. ಮೊಸರನ್ನು ಕಡೆದು ಬೆಣ್ಣೆ ತೆಗೆಯ 
ಬಹುದು. ಅದನ್ನು ಕಾಸಿದರೆ ತುಪ್ಪವಾಗುತ್ತದೆ. ಮೊಸರನ್ನು ನೀರು 
ಬೆರಸಿ ಕಡೆಯುವುದರಿಂದ ಆದ ಮಜ್ಜಿಗೆ ಉಷ್ಣದೇಶದ ಜನರ 
ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 


ಯಾರನ್ನಾದರು ಹರಸಬೇಕಾದರೆ ನೂರು ವರ್ಷ ಬದುಕು ಎನ್ನು 
ವುದ ನಮ್ಮಲ್ಲಿ ರೂಢಿ ಇದೆ. ಹಿಂದೆ ನಮ್ಮ ಜನ ಹಾಗಿದ್ದರೋ ನಿನೋ 
ಈಗಂತು ಹಾಗಿಲ್ಲ ಈಗ ನಮ್ಮ ಜನರ ಆಯಸ್ಸು ಸರಾಸರಿ ೨೩ ವರ್ಷ 
ಪ್ರಪಂಚದ ಎಲ್ಲ ದೇಶಗಳಿಗಿಂತ ಕಡಮೆ. ಮುಂದಿನ ಚಿತ್ರದಲ್ಲಿ ನೋಡಿ 
ಯಾವಯಾವ ದೇಶದೆ ಮನುಷ್ಯ ಎನ್ಟೆಷ್ಟು ವರುಷ ಬದುಕುತ್ತಾನೆಂಬು 
ದನ್ನು. ಅದೇಕೆ ಗೊತ್ತಿ? ಆ ದೇಶದ ಮಕ್ಕಳು ಬೇಕಾದಷ್ಟು ಹಾಲು 
ಬೆಣ್ಣೆ ಮೊಸರು ಸೇವಿಸುತ್ತಾರೆ. ನಮ್ಮ ದೇಶದಲ್ಲಿ ನೂರಕ್ಕೆ ೩೦ ಜನಕ್ಕೆ. 
ಹಾಲು ಬೆಣ್ಣೆ ಇಲ್ಲ. ಅನೇಕರು ಮಜ್ಜಿಗೆಯನ್ನೂ ಕೂಡ ಕಾಣರು. 
ಕೆಳಗಿನ ಸಟ್ಟಿ ನೋಡಿ ಯಾರಾರು ಎಷ್ಟೆಷ್ಟು ಹಾಲು ಕುಡಿಯುತ್ತಾರೆಂಬು. 


ದನ್ನು: 





ಚ 
ಸ್ವೀರ್ಡನಲ್ಲಿ ತಲಾ ೬೧ ಔನ್ನು 


ಕೆನಡಾದಲ್ಲಿ ಸ್ಯ ೫ರ. ್ಯ್ಯ 
ನ್ಯೂಜಿಲೆಂಡಿನಲ್ಲಿ ,, ೫೬ 
ಆಸ್ಟ್ರೇಲಿಯದಲ್ಲಿ 33 ೪21 ಕಿಏ 
ಇಂಗ್ಲೆ ಂಡಿನಲ್ಲಿ 83 ೪೫ 3 
ನಾಕ್ತಿಡೆನ್ಮಾರ್ಕಿನಲ್ಲಿ 9೨ ೪೩ > 
ಅಮೆರಿಕಾ 9 ೩೬ ೨ 
ಜರ್ಮು »» ೩೫ ;,, 
ಫ್ರಾನ್ಸ್‌ » ೩0» 
ಹಿಂದೂಸ್ಕಾನೆ 9? ೫ 1) 


ಹಿಂದೆ [ಹಾಲು ಬೆಣ್ಣೆ ಸಮೃದ್ಧಿ ಯಾಗಿದ್ದ ದೇಶದಲ್ಲಿ ಇಂದು 
-ನಮಗೀ ಪಾಡು. ಜನರು ಇಷ್ಟು ಕಡಮೆ ಹಾಲು ಕುಡಿದು ಬದುಕುತ್ತಿ 
ರುವ ದೇಶ ಜಗತ್ತಿನಲ್ಲಿ ಮತ್ತೊಂದಿಲ್ಲ, 

ಗೋಪೂಜೆ ಮಾಡುವ ನಮ್ಮ ಜನಕ್ಕೆ ದನಗಳನ್ನು ಚೆನ್ನಾಗಿ 
ಸಾಕಲು ಗೊತ್ತಿಲ್ಲ. ಹಾಲು ಹೆಚ್ಚಾಗಿ ಕರೆದು ಉಪಯೋಗಿಸಲೂ 
ಗೊತ್ತಿಲ್ಲ. ಅದಕ್ಕಾಗಿಯೇ ನಮ್ಮ ಜನಾಂಗ ದಿನದಿನಕ್ಕೂ ಫಿಸ್ತೇಜವಾಗು 
ತಿಥಿ, ಹಿಂದೆ ನಮ್ಮ ನಾಡಿನಲ್ಲಿ ಹಾಲು, ಹಣ್ಣು, ಜೇನು ಕಬ್ಬು ಸಮೃದ್ಧಿ 
'ಯಾಗಿತ್ತಂತ್ಕ, ಅದರಿಂದಲೇ ನಮ್ಮ ಹಿಂದಿನ ಜನರನ್ನು ನಮ್ಮ ಪುರಾ 


೮೩ 


ಣಗಳು ವೀರ್ಯವಂತರು, ದೃಢಕಾಯರು, ಆಜಾನುಬಾಹುಗಳೆಂದು 
ವರ್ಣಿಸಿವೆ. 
ಮಾಂಸ್ಕ ಮೊಟ್ಟೆಗಳಲ್ಲಿ ಸಸಾರಜನಕವೂ ಇದೆ, ಕೊಬ್ಬೂ ಸಿಗು 
ತ್ತದೆ. ಮಾನಿನಲ್ಲಿ ಎ, ಡಿ. ಅನ್ನಸತ್ವದ ಜೊತೆಗೆ ರಂಜಕಲೋಹವೂ 
ಇದೆ. ಕೆಲವು ಮಾನುಗಳಲ್ಲಿ ಕ್ಯಾಲ್ಸಿಯಂ ಸಿಗುತ್ತದೆ. ಮೊಟ್ಟೆ ಯಲ್ಲಿ 
“ಎ” ಅನ್ನಸತ್ತ ಮತ್ತು ಕಬ್ಬಿಣದ ಅಂಶ ಹೆಚ್ಚಾಗಿವೆ. ಇದರಿಂದ ರಕ್ತ 
ವೃದ್ಧಿಯಾಗುತ್ತದೆ. ಮಾಂಸಾಹಾರಿಗಳಲ್ಲದವರು ಕೊಬ್ಬಿಗಾಗಿ ತುಪ್ಪ, 
ಎಣ್ಣೆಗಳನ್ನು ಉಪಯೋಗಿಸಲೇಬೇಕಾಗುತ್ತದೆ. 
ಅಂದರೆ ನಾವು ಯಾವುದೋ ಒಂದನ್ನು ತಿಂದು ಹೊಟ್ಟಿ ತುಂಬಿಸಿ 
ಕೊಳ್ಳುವುದು ಸರಿಯಲ್ಲವೆಂದಾಯಿತು. ಅಹುದು ನಾವು ಯಾವಾಗಲೂ 
ಮಿಶ್ರಾಹಾರವನ್ನು ತೆಗೆದುಕೊಂಡರೆ ಮಾತ್ರ ದೇಹಕ್ಕೆ ಬೇಕಾದ ಆಹಾ 
ರಾಂಶಗಳೆಲ್ಲ ದೊರೆತಂತಾಗುತ್ತದೆ. ಇಲ್ಲದೆ ಸಿಕ್ಕಿದಂತೆ ಆಹಾರ ಮುಂಗಿ 
ದರೆ ದೇಹದ ಒಂದು ಭಾಗ ಬೆಳೆದು ಮತ್ತೊಂದು ಭಾಗ ಕೃಶವಾಗುತ್ತದೆ. 
ಏನುತಿನ್ನ ಬೇಕ್ಕು ಎಂಬುದನ್ನು ನಿಚಾರ ಮಾಡಿದ್ದಾಯಿತು. 
ಆದರೆ ಎಷ್ಟು ತಿನ್ನಬೇಕೆಂಬುದೂ ನಿಮಗೆ ಗೊತ್ತಾಗಬೇಕು. ದೇಹಕ್ಕೆ 
ಬೇಕಾದ ಎಲ್ಲ ಆಹಾರಾಂಶಗಳೂ ಎಲ್ಲ ಅನ್ನಸತ್ವ 
ಎಷ್ಟು ಬೇಕು ಗಳೂ ಕೂಡಿರುವಂತಹ ಆಹಾರ ತಿನ್ನಬೇಕು. ಆಗ 
ನೀವು ಆರೋಗ್ಯವಂತರಾಗಿ, ದೃಢಕಾಯರಾಗಿ 
ಬಾಳಲು ಅನುಕೂಲವಾಗುತ್ತದೆ. ಹಾಗಾದರೆ ಯಾವುದು ಯಾವುದು 
ಎಷ್ಟೆಷ್ಟು ತಿನ್ನಬೇಕು? 
ಇದನ್ನು ತೂಕ ಮಾಡಲಾಗುವುದಿಲ್ಲ. ತೂಕ ಮಾಡಿ ಇಷ್ಟು 
ಪೌಂಡು ಆಹಾರವೆಂದು ತಿಂದರೆ ಸಾಲದು. ಹೊಟ್ಟಿ ತುಂಬುವಷ್ಟು 
ಬರೀ ಅನ್ನವನ್ನೋ ಬರೀ ರೊಟ್ಟಯನ್ನೊ ಬರೀ ತರಕಾರಿಯನ್ನೊ ( 
ತಿಂದುಬಿಟ್ಟರೂ ಸಾಲದು. ವಿಜ್ಞಾನಿಗಳು ನಾವು ಎಷ್ಟು ತಿನ್ನ ಬೇಕೆಂಬು 
ದನ್ನು ಬೇರೆ ರೀತಿಯಲ್ಲಿ ಗೊತ್ತುಮಾಡಿದ್ದಾರೆ. ಆ ಅಳತೆಗೆ " ಕ್ಯಾಲರಿ' 
ಎಂದು ಕರೆಯುತ್ತಾರೆ. ಇಂತಿಂತಹ ಪದಾರ್ಥ ಇಷ್ಟಿಷ್ಟು " ಕ್ಯಾಲರಿ' 
ಇದೆ ಎಂದು ಕಂಡು ಹಿಡಿದಿದ್ದಾರೆ. ಒಬ್ಬನು ಆರೋಗ್ಯ ದೃಢಕಾಯ 


ಲಳ 


ನಾಗಿ ಬದುಕಲು ಎಸ್ಟು " ಕ್ಯಾಲರಿ' ಆಹಾರಬೇಕೆಂಬುದನ್ನೂ ಕಂಡು. 
ಹಿಡಿದಿದ್ದಾರೆ. ಆ ಪ್ರಕಾರ ಒಬ್ಬನಿಗೆ ಅವನು ತೂಗುವ ತೂಕದ 
ಮೇಲೆ ಒಂಮ ಪೌಂಡಿಗೆ ೩೦ ಕ್ಯಾಲರಿ ಆಹಾರ ಬೇಕಾಗುತ್ತದೆ. 
ಅಂದರೆ ೭೦ ಪೌಂಡು ತೂಗುವ ಒಬ್ಬ ಹುಡುಗನಿಗೆ ೨೧೦೦ ಕ್ಯಾಲರಿ 
ಆಹಾರಬೇಕು. ಅಂದಾಕ್ಷಣಕ್ಕೆ ಎಲ್ಲರಿಗೂ ಒಂದೇ ಸಮಬೇಕು ಎಂದಂ: 
ತಾಗಲಿಲ್ಲ. ಆಡುವ ಮಕ್ಕಳಿಗೆ ದೇಹಶ್ರಮದ ಕೆಲಸ ಮಾಡುವ 
ರೈತ ಮತ್ತಿರ ಕೆಲಸಗಾರರಿಗೆ ಚಳಿ ಪ್ರದೇಶದಲ್ಲಿ ವಾಸಮಾಡುವವರಿಗೆ. 
ಹೆಚ್ಚು ಕ್ಯಾಲರಿ, ಆಹಾರಬೇಕು. ದೇಹಶ್ರಮವಿಲ್ಲದ ಕೆಲಸಮಾಡುವವ 


ರಿಗೆ ಇತರರಿಗೆ ಕಡಿಮೆಬೇಕಾಗುತ್ತದೆ. 

ಈ ಅಳತೆಯ, ಪ್ರಕಾರ ನಮ್ಮ ಜನರಲ್ಲಿ ಪ್ರತಿಯೊಬ್ಬರಿಗೂ 
ಸರಾಸರಿ ೨೮೭೦೦ ಕ್ಯಾಲರಿ ಆಹಾರಬೇಕು. ಆದರೆ ಈಗ ನಮ್ಮ ದೇಶ 
ದಲ್ಲಿ ಉತ್ಪತ್ತಿಯಾಗುವ ಆಹಾರಪದಾರ್ಥದ ಲೆಕ್ಕದಂತೆ ಸಿಗುತ್ತಿರು 
ವುದು ಮ ೨೦೦೦ ಕ್ಯಾಲರಿ ಆಹಾರ ಮಾತ್ರ. ಅದರಿಂದಲೇ 
ಭಾರತೀಯರು ಹೊಟ್ಟೆತುಂಬ ಇಲದವರಾಗಿರುವುದು. ನಮಗೆ ಸಾಕಾ 
ಗುವಷ್ಟು ಆಹಾರವನ್ನು ನಾವು ಬೆಳೆದುಕೊಳ್ಳ ಬೇಕು. ಆ ಮಾರ್ಗದಲ್ಲಿ 
ಪ್ರತಿಯೊಬ್ಬರೂ ದುಡಿಯಬೇಕು. 


೬೦ ಪೌಂಡು ತೂಗುವ ಒಬ್ಬ ಹುಡುಗ ಎಷ್ಟು ಆಹಾರ ತಿನ್ನ 
ಬಹುದೆಂಬುದನ್ನು ಇಲ್ಲಿ ತೋರಿಸಿದೆ. 


೧ ೨ 
ಬೆಳಗಿನ ತಿಂಡಿ ಕ್ಯಾಲರಿ ಮಧ್ಯಾಹ್ನದ ಊಟ ಕ್ಯಾಲರಿ 


೧ ಕಪ್ಪು ಹಾಲು ೧8೦ ೨ ಚಪಾತಿ ೧೨೦ 
೨ ಚೂರು ರೊಟ್ಟಿ ೧೦೦ ೮ ಔನ್ಸ್‌ ಅನ್ನ ೧೨೦. 
೨ ಔನ್ಸ್‌ ತರಕಾರಿ ೧ ಬಾಳೇಹೆಣ್ಣು 

ಅಥವಾ ಅರ್ಧ ಮೊಟ್ಟಿ ೪೦ ಅಥವಾ ಕಿತ್ತ ಲೇ ಹಣ್ಣು ೧೦೦ 


೧ ಔನ್ಸ್‌ ಬೆಣ್ಣಿ. ° ೧೦೦. ೪ ಔನ್ಸ್‌ ತರಕಾರಿ 


ಗಿ ಬಾಳೆಹಣ್ಣು ೧-೦೦ 
ಒಟ್ಟು ೪೪೦ 
೩ 


ಸಂಜೆ ಉಪಹಾರ: ಕ್ಯಾಲರಿ. 


೧೦೦ 


ಒಂದು ದಿನಕ್ಕೆ 
ಒಟ್ಟು ೧೮೮೦ 


೮೫ 


ಅಥವಾ ೩ ಔನ್ಸ್‌ ಮಾಂಸ ೮೦ 
೧ ಔನ್ಸ್‌ ದ್ವಿದಳ ಧಾನ್ಯ ೫೦ 
೧ ಔನ್ಸ್‌ ಬೆಣ್ಣೆ -ತುಪ್ಪ- 


ಎಣ್ಣೆ ೧೦೦ 
೧ ಬಟ್ಟಲು ಮಜ್ಜಿಗೆ 
ಜ 
ಅಥವಾ ಹಾಲು ೧೦೦ 
ಒಟ್ಟು ೬೭೦ 
೪ 

ರಾತ್ರಿ ಊಟಿ: ಕ್ಯಾಲರಿ. 

೨ ಚಪಾತಿ ೧೨೦ 
೮ ಔನ್ಸ್‌ ಅನ್ನ ೧೨೦ 
೪ ಔನ್ಸ್‌ ತರಕಾರಿ. ೮೦ 


೩ ಔನ್ಸ್‌ ಮಾನು ಅಥವಾ 
ಮಾಂಸ 

೧ ಔನ್ಸ್‌ ದ್ವಿದಳ ಧಾನ್ಯ ೫೦ 

೧ ಔನ್ಸ್‌ ಬೆಣ್ಣೆ-ತುಪ್ಪ- 





ಎಣ್ಣೆ ೧೦೦ 
೧ ಬಟ್ಟಲು ಮಜ್ಜಿಗೆ 
ಜ 
ಅಥವಾ ಹಾಲು ೧೦೦ 
೧ ಹಣ್ಣು ೧೦೦ 
ಲ 
ಒಟ್ಟು ೬೭೦ 


ಸಾಧಾರಣವಾಗಿ ಒಬ್ಬನ ಆಹಾರದಲ್ಲಿ ಯಾವ ಯಾವುದು ಎಪ್ಟೆಷ್ಟು 
ಸೇರಿರಬೇಕೆಂಬುದನ್ನು ಹೀಗೆ ಹೇಳಬಹುದು ; 


6 


೮೬ 








ಸಸ್ಯಾಹಾರಿ ಮಾಂಸಾಹಾರಿ 

ಔನ್ಸ್‌ ಔನ್ಸ್‌ 
ಧಾನ್ಯ ; ಅಕ್ಕೆ, ರಾಗಿ, ಗೋಧಿ ೨೦-೦ ೨೦-೦ 
ದ್ವಿದಳಧಾನ್ಯ ೩-೦ ೩-೦ 
ತರಕಾರಿ ೧೨-೮ ೮-೦ 
ಹಣ್ಣು ೨-೦ ೨-೦ 
ತುಪ್ಪ, ಎಣ್ಣೆ ೨-೦ ೨-೦ 
ಹಾಲು ೮-೦ ೮-೦ 
ಸಕ್ಕರೆ ೨-೦ ಧಿ 
ಮಾಂಸ, ಮಾನು, ಮೊಟ್ಟೆ ೪-0 
೪೯-೦ ೪೯-೦ 


ಅದಕ್ಕಿಂತಲೂ ಸುಲಭವಾದ ಲೆಕ್ಟಾಚಾರವೆಂದಕೆ ಆಹಾರಕ್ಕಾಗಿ 
ಖರ್ಚಾಗುವ ಹಣವನ್ನು ಹಂಚಿ ವೆಚ್ಚಮಾಡುವುದು, ಆ ಹಣವನ್ನು 
ಐದುಭಾಗ ಮಾಡಿ, ಒಂದು ಭಾಗವನ್ನು ಧಾನ್ಯಕ್ಕೆ 


ಎರಡನೆ ತರಕಾರಿ, ಹಣ್ಣಿಗೆ 
ಮೂರನೆ ಟಿ ಹಾಲ್ಕು ಮೊಸರ್ಕು ತುಪ್ಪಕ್ಕೆ 
ಸಾಲ್ವನೆ 3) ಮಾಂಸ್ಕ ಖಾ ನ್ಕು ಮೊಟ್ಟಿ 


ಅಥವಾ ದ್ವಿದಳ ಧಾನ್ಯ, 
ತರಕಾರಿ, ತುಪ್ಪ, ಎಣ್ಣೆಗೆ 
ಐದನೆ | ಸಕ್ಕರೆ ಮತ್ತಿತರ ಪದಾರ್ಥ 

ಗಳಿಗೆ. 
ಇದರಿಂದ ನಾವು ಒಂದು ನಿರ್ಧಾರಕ್ಕೆ ಬರಬಹುದು, ಅದೇ 
ನೆಂದಕ್ಕೆ ನಾವು ಎಂಥ ಆಹಾರ ತಿನ್ನುತ್ತೇವೋ ಅಂಥ ಮನುಷ್ಯರಾಗು 
ತ್ರೇವೆಂದು. ಒಳ್ಳೇ ಆಹಾರ ತಿಂದವನು ಚನ್ನಾಗಿ ದುಡಿಯಬಲ್ಲ; 
ತನ್ನ ಕೆಲಸದಲ್ಲಿ ಜಾಣತನ ಉಪಯೋಗಿಸಬಲ್ಲ. ಇಲ್ಲದವನು ದುಡಿಯ 

ಲಾರ ; ಅದರಿಂದ ಅವನ ಉತ್ಸತ್ತಿಯೂ ಕಡಿಮೆ. 

ಆದರೆ ಒಂದು ವಿಷಯ ಮಾತ್ರ ನಾವು ಮನಸ್ಸಿನಲ್ಲಿಡಬೇಕು. 


೮೩೬ 


ನಾಲಗೆಯ ರುಚಿಗಾಗಿ ಸಿಕ್ಕಿದುದನ್ನೈಲ್ಲ ಇತಿಮಿತಿ ಇಲ್ಲದೆ ತಿಂದರೆ ಅದು 
ಆರೋಗ್ಯಕರವಲ್ಲ ಅದರಿಂದ ದೇಹ ಕಾಯಲೆಗೀಡಾಗುವುದೇ ಸರಿ. 
ಯಾವಾಗಲೂ ಆಹಾರದಲ್ಲಿ ಮಸಾಲೆ ಹೆಚ್ಚಾಗಿರಬಾರದು, ಖಾರ ಮಿತಿ 
ಮಾರಬಾರದು, ಕರಿದ ಪದಾರ್ಥ ನಾಲಗೆಗೆ ಎಷ್ಟು ರುಚಿಯೋ ಅಷ್ಟೇ 
ದೇಹಕ್ಕೆ ಅನಾರೋಗ್ಯಕಾರಿ. 

ಆಹಾರ ಜೀರ್ಣವಾಗಿ ಮೈಗೂಡಬೇಕಾದರೆ ನಿಮ್ಮ ಹಲ್ಲುಗಳು 
ಎಷ್ಟರಮಟ್ಟಿಗೆ ಸಹಾಯವಾಗಿವೆ ಎಂಬುದನ್ನು ಹಿಂದೆ ತಿಳಿಸಿದೆ. 
ನೀವು ಬಾಯಿಗಿಟ್ಟ ಆಹಾರವನ್ನು ಪುಡಿಪುಡಿಮಾಡಿ ಜೊಲ್ಲು ರಸ 
ದೊಡನೆ ಸೇರಿಸಿ ಜೀರ್ಣ ಕೆಲಸ ಸರಾಗವಾಗುವಂತೆ ಮಾಡುವುದಲ್ಲದೆ 
ನುಂಗಲು ಅನುಕೂಲವಾಗುವುದು ಹಲ್ಲುಗಳಿಂದ. ಜೊತೆಗೆ ನಿಮ್ಮ 
ಮುಖಕ್ಕೊಂದು ಅಂದ ಕೊಟ್ಟು ಜನರ ಪ್ರೀತಿಯನ್ನು ಆಕರ್ಷಿಸಲು 
ನಿಮಗೆ ತುಂಬ ಸಹಕಾರಿಯಾಗಿರುವುದು ಹಲ್ಲುಪಂಕ್ಕಿ. 

ಹಲ್ಲುಗಳನ್ನು ಅಚ್ಚುಕಟ್ಟುಗಿ ಕಾಪಾಡಿಕೊಂಡರೆ ಮುಖಕ್ಕೆ 


ಗಟ್ಟಿ ಚಿಪ್ಪ 


ಒಳಚಿಫ್ಸೆ 


ಹಲ್ಲಿಗೆ ಶಕ್ತಿ ಕೊಡುವ ತಿರುಳು 


ಹಲ್ಲಿಗೆ ಭದ್ರತೆಕೊಡುವ ಭಾಗ 


[4 
my 
ಜಾ 
ಇ 
ಬಾ 
ಇ 
ಗ್ಗೆ 
ne 
3; 
ಸಃ 
I 


| 


ನರಗಳು ಮತ್ತು ರಕ್ತನಾಳಗಳು 





ಸ ತವೆ 


ನಮ್ಮ ಹಲ್ಲಿರುವರೀತಿ 


ಆಲ 


ಅಂದ ತರುವುದಸ್ಟೆ ಅಲ್ಲ ನಿಮ್ಮ ಆಹಾರ ಜೀರ್ಣವಾಗಲು ಸಹಕಾರಿ 
ಯಾಗುವುದಷ್ಟೆೇ ಅಲ್ಲ ದೇಹಕ್ಕೆ ಒದಗಬಹುದಾದ ಅರ್ಧೆ ಕಾಯಿಲೆ 
ಗಳಿಂದ ತಫಿ ಸಿಕೊಳ್ಳ ಬಹುದು. 

ಚ ಎಷ್ಟು ಸಾರಿ ಆಹಾರವನ್ನು ತಿನ್ನುತ್ತೇವೋ ಅಷ್ಟು 
ಸಾರಿಯೂ ಬಾಯಲ್ಲಿ ನೀರು ತುಂಬಿ ಚೆನ್ನಾಗಿ ಮುಕ್ಕಳಿಸಿ ಹಲ್ಲು 
ಗಳನ್ನು ಶುಚಿಮಾಡಿಕೊಳ್ಳ ಬೇಕು. ಕೊನೇಪಕ್ಷ ಬೆಳಿಗ್ಗೆ ಎದ್ದ 
ಕೂಡಲೆ, ರಾತ್ರಿ ಗಾ ಹಲ್ಲುಗಳನ್ನು ಚೆನ್ನಾಗಿ ಉಜ್ಜಿ, ನಾಲಗೆ 


೬.1 





ಹಲ್ಲುಗಳು ನಿಮ್ಮ ಮುಖಕ್ಕೊಂದು ಅಂದಕೊಡುತ್ತದೆ, 


ಯನ್ನು ಚನ್ನಾಗಿ ತಿಕ್ಕಿ ಬಾಯಿಯನ್ನು ಶುಚಿಮಾಡಬೇಕು. ಒಳ್ಳೆ 
ಹಲ್ಲುಪುಡಿ, ಅಥವಾ ಹಲ್ಲುಪೇಷ್ಟ ಶಿ ಬ್ರಸ ಮೇಲಿಟ್ಟು ಹಲ್ಲುಗಳನ್ನು 
ಉಜ್ಜಿ ಅಥವಾ ಬೇವಿನ ಕಡ್ಡಿಯ ತುದಿಯನ್ನು ಚನ್ನಾಗಿ ಅಗಿದು 


ಸ್ಸಿನಂತೆ ಮಾಡಿಕೊಂಡು ಉಜ್ಜಿ 'ಶುದ್ಧ ನೀರಿನಿಂದ ಬಾಯಿ ಮುಕ 





ಲ 


ಳಿಸಿ ಶುಚಿಮಾಡಬೇಕು. ಹಲ್ಲು ಶುಚಿ ಮಾಡಲು ಅಡಿಗೆಗೆ ಉಪ 
ಯೋಗಿಸುವ ಉಪ್ಪಿನ ಪುಡಿಯೂ ಅನುಕೂಲವಾದುದು. 

ಅತಿ ಕಟುವಾದ ಪದಾರ್ಥಗಳನ್ನು ಅಗಿದರೆ ಹಲ್ಲಿನ ಬೇರು ಅದುರಿ 
ಸಡಿಲವಾಗುತ್ತದೆ. ಹಾಗೆಯೇ ಅತಿ ಬಿಸಿ ಅಥವಾ ಅತಿ ತಂಡಿ 
ಸಾಮಾನು ಹಲ್ಲಿಗೆ ಸೋಕಿದರೂ ಶಕ್ತಿಹೀನವಾಗುತ್ತದೆ. ಅಲ್ಲದೆ ಒಂದು 
ಹಲ್ಲು ಕೆಡಲು ಪ್ರಾರಂಭಿಸಿದರೆ ಕ್ರಮೇಣ ಮಿಕ್ಕೆಲ್ಲ ಹೆಲ್ಲುಗಳೂ ಕೆಡು 
ತ್ತವೆ. ಅದರಿಂದ ಹಲ್ಲು ಬೇನೆ ಬಂದೊಡನೆ ಒಳ್ಳೆ ದಂತ ವೈದ್ಯರಿಗೆ 
ತೋರಿಸಿ ಚಿಕಿತ್ಸೆ ಹೊಂದಬೇಕು. 

ಹೀಗೆ ಎಚ್ಚರಿಕೆ ತೆಗೆದುಕೊಳ್ಳದೆ ಹೋದಕಿ ಹೆಲ್ಲಿನಲ್ಲಿ ಕೊಳೆ 
ಸೇರಿ ಕ್ರಿನಿಗಳಿಗೆ ಅವಕಾಶ ಕೊಟ್ಟು ಹಲ್ಲುಗಳು ಕೆಡಲು ಕಾರಣನಾಗು 
ತ್ತದೆ; ಬಗೆ ಬಗೆಯ ಹೆಲ್ಬುಬೇನೆಯನ್ನು ಅನುಭನಿಸಬೇಕಾಗುತ್ತದೆ. 
ಬಾಯಿ ಕೆಟ್ಟವಾಸನೆಗೂಡಿ ಜನರು ಅಸಹೈಸಟ್ಟುಕೊಂಡು ಹೆತ್ತಿರ 
ಕೂರೆಡೆಂತಾಗುತ್ತದೆ. ಅಲ್ಲದೆ ಆಹಾರದ ಜೊತೆಯಲ್ಲಿ ಆ ಕ್ರಿಮಿಗಳು 
ರಕ್ತಕ್ಕೆ ಸೇರಿ ಅನೇಕ ಬಗೆಯ ರೋಗಕ್ಕೆ ದೇಹ ಚಡು/ಗತಾಗುತ. ದೆ. 

ಅದರಿಂದ ಹಲ್ಲನ್ನು ಯಾವಾಗಲೂ ಬಹಳ ಎಚ್ಚರಿಕೆಯಿಂದ 
ಶುಚಿಯಾಗಿಟ್ಟು ಕೊಳ್ಳ ಬೇಕು. 

ಈಗ ನೀವು ನಿಮ್ಮ ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳಲು 
ಅನುಸರಿಸಬೇಕಾದ ರೀತಿನೀತಿಯನ್ನು ಸಾಧಾರಣವಾಗಿ ತಿಳಿದಿರಿ. 

ನಿಮ್ಮ ದೇಹ ಕೆಡದಂತೆ ಮತ್ತೆ ಜೀವಮಾನದಲ್ಲೆಲ್ಲ ಅದು ನಿಮ್ಮ 
ಕೆಲಸ ಕಾರ್ಯಗಳಿಗೆ ಅನುಕೂಲವಾಗಿರುವಂತೆ ನೋಡಿಕೊಳ್ಳ ಬೇಕು. 
ಕೆಲವರು ಅನೇಕ ದುರಭ್ಯಾಸಕ್ಕೆ ಬಲಿಯಾಗಿ ತಮ್ಮ ದೇಹ 
ವನ್ನು ಕೆಡಿಸಿಕೊಂಡು ಹಾಳಾಗುತ್ತಾರೆ, ಉದಾಹರಣೆಗೆ ಕುಡಿತ. 
ಹೆಂಡ, ಸಾರಾಯಿ ಕುಡಿದು ಎಷ್ಟೋ ಜನರು ಮನೆ ಹಾಳುಮಾಡಿ 
ಕೊಂಡಿದ್ದಾರೆ. ಜೊತೆಗೆ ಜೀವನದಲ್ಲಿ ಸುಖವಿಲ್ಲದೆ ಬಳಲುತ್ತಾರೆ. 
ಹೆಂಡ, ಸಾರಾಯಿ, ಬ್ರಾಂದಿ ಮೊದಲಾದ ಮಾದಕ ವಸ್ತುಗಳು ಮೆದು 
ಳನ್ನು ಕೆಡಿಸುವುದಲ್ಲದೆ ನರಗಳನ್ನು ನಿರ್ಬಲಗೊಳಿಸುತ್ತವೆ ; ಹೃದ 
ಯದ ಬಲವನ್ನು ಕುಂದಿಸುತ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ಹೃದ 
ಯದ ಆಟಿ ನಿಂತು ಮೃತ್ಯು ಸಂಭವಿಸುತ್ತದೆ. 


೯0 


ಕಾಫಿ, ಟೀ ಮೊದಲಾದವೂ ಮೇಲೆ ಹೇಳಿದ ಮಾದಕ ವಸ್ತು 
ಗಳಪ್ಪಲ್ಲದಿದ್ದರೂ ದೇಹಕ್ಕೆ ಕೇಡುತರುತ್ತವೆ. ಅವುಗಳ ಸೇವನೆಯೂ 
ದುರಭ್ಯಾಸವೇ. ಇವುಗಳು ಜೀರ್ಣಾಂಗದ ಶಕ್ತಿಯನ್ನು ಕಡಿಮೆ 
ಮಾಡುತ್ತವೆ. ಬೀಡಿ, ಸಿಗರೇಟು, ನಶ್ಯ ಇವುಗಳ ಉಪಯೋಗವೂ 
ದುರಭ್ಯಾಸವೇ. ಬೀಡಿ, ಸಿಗರೇಟು ಇವುಗಳ ಸೇವನೆಯಿಂದ ಶ್ವಾಸ 
ಕೋಶಕ್ಕೆ ಹಾನಿ. ನಶ್ಯ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಶ್ವಾಸ 
ವಾಡಲು ಅಡ್ಡಿಮಾಡುತ್ತದೆ. ಆದರೂ ಬಹುಮಂದಿ ಈ ಚಟಕ್ಕೆ 
ಒಳಗಾಗಿದ್ದಾರೆ, ಹೇಗೊ ಒಮ್ಮೆ ಈ ದುರಭ್ಯಾಸಗಳಿಗೆ ಬಿದ್ದರೆ ಆ 
ಮೇಲೆ ಬಿಡಲಾರದೆ ಜೀವಮಾನದಲ್ಲೆಲ್ಲ ಒದ್ದಾಡಬೇಕಾಗುತ್ತದೆ, ಈ 
ದುರಭ್ಯಾಸಗಳಿಗೆ ಬಲಿಬೀಳದೆ ದೂರವಾಗಿದ್ದರೆ ಸಾಧಾರಣವಾಗಿ ನಮ್ಮ 
ಆರೋಗ್ಯ ನೆಟ್ಟಗಿರುತ್ತದೆ. 

ನಮ್ಮ ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ಶುದ್ಧವಾದ 
ಗಾಳಿ ಸೇವಿಸಬೇಕು, ಶುದ್ಧವಾದ ನೀರು ಕುಡಿಯಬೇಕು, ಶುಚಿಯಾದ 
ಆಹಾರ ಉಣಬೇಕ್ಕು ಅಚ್ಚುಕಟ್ಟಾದ ಮನೆಯಲ್ಲಿ ವಾಸಿಸಬೇಕು. 
ಇದೆಲ್ಲದರ ಜೊತೆಗೆ ನಿಮ್ಮ ಮನಸ್ಸೂ ಶುದ್ಧವಾಗಿರಬೇಕು. 
ಶ್ರೀಮಂತರಾದರೆ ಮಾತ್ರ ದೊಡ್ಡ ದೊಡ್ಡ ಊರುಗಳಲ್ಲಿ, ಬಂಗಲೆ 
ಗಳಲ್ಲಿ ವಾಸಮಾಡಿದರೆ ಮಾತ್ರ ಅಚ್ಚುಕಟ್ಟಾಗಿ ಅಂದವಾಗಿರಬಹುದು. 
ಇಲ್ಲದಿದ್ದರೆ ಸಾಧ್ಯವಿಲ್ಲವೆಂದು ತಪ್ಪು ತಿಳಿದುಕೊಳ್ಳು ತ್ರೈನೆ ನಾವು 

ವೈಭವದಿಂದ ಬದುಕಲು ಹಣ ಹೆಗ್ಗಳವಾಗಿ ಬೇಕು ನಿಜ: 
ಆದರೆ ಇದ್ದದ್ದರಲ್ಲಿ ಅಚ್ಚುಕಟ್ಟಾಗಿರಲು ನೀತಿನಂತರಾಗಲು ಹಣದ 
ಹೆಗ್ಗಳಿಕೆ ಬೇಕಾಗುವುದಿಲ್ಲ. ಅಲ್ಲಿ ಅವಶ್ಯಕವಾದುದು ಮನಸ್ಸು 
ಮತ್ತು ಶ್ರಮ. 

. ಇಷ್ಟೆಲ್ಲ ಹೇಳಿದ ಮೀಲೆ ಇನ್ನೊಂದು ವಿಷಯ ನಿಮಗೆ ತಿಳಿಸ 
ಬೇಕಾಗಿದೆ. ಆರೋಗ್ಯಕ್ಕೆ ಅದು ಅಷ್ಟು ಮುಖ್ಯವಲ್ಲನೆಂದು ಕಂಡರೂ 
ನಿಜವಾಗಿ ಮನೆ, ಆಹಾರ ಮತ್ತು ಉಡುಸಿಗಿಂತ ಬಹು ಮುಖ್ಯ 
ವಾದುದು. 


ಅದು ನಾವು ಒಳ್ಳೆ ನಡತೆಯುಳ್ಳವರಾಗಿ ಬಾಳಬೇಕು, ಎಂಬುದು 


೯ಗಿ 

ನಮ್ಮಿಂದ ಇತರರಿಗೆ ಅನ್ಯಾಯವಾಗುವಂತೆ ನಡೆದುಕೊಳ್ಳೆ ಬೇಕು, 
ಯಾವಾಗಲೂ ಸತ್ಯವನ್ನು ನುಡಿಯಬೇಕು. ಯಾರಿಗೂ ಕೆಟ್ಟದ್ದನ್ನು 
ಆಡಬಾರದು. ಮನಸ್ಸಿನಲ್ಲಿ ಅಸೂಯೆಯನ್ನು ಬೆಳಸಬಾರದು. 
ಕೋಪಿಯಾಗಿರಬಾರದು. 

ನಮ್ಮ ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಅದನ್ನು 
ನಿರ್ವಹಿಸಬೇಕು. ಪರೋಪಕಾರಿಯಾಗಿ ದೇಶಭಕ್ಕನಾಗಿ, ಬಾಳಬೇಕು. 
ನಮ್ಮ ಸುತ್ತ ಮುತ್ತ ಆಗುವ ಅನ್ಯಾಯ ಅಸತ್ಯವನ್ನು ಸಹಿಸದೆ 
ಎದುರಿಸಿ ತಿದ್ದಲು ಪ್ರಯತ್ನಿಸಬೇಕು. 

ಹೀಗೆ ನಾವು ನಡೆದರೆ ನಮ್ಮ ಆರೋಗ್ಯ ಮೇಲಾಗುತ್ತದೆ ದೇಶಕ್ಕೆ 
ಹಿತವಾಗುತ್ತದೆ. 

ನಮ್ಮ ನಡತೆಗೂ ಆರೋಗ್ಯಕ್ಕೂ ಏನು ಸಂಬಂಧ? ಪೂರ್ಣ 
ಸಂಬಂಧ ಇದೆ. ಉದಾಹರಣೆಗೆ ನೀವು ಕೋಪಗೊಂಡಾಗ ನಿಮ್ಮ 
ಕಣ್ಣು ಕೆಂಪಾಗುತ್ತವೆ; ನಿಮ್ಮ ಮೈ ನಡುಗುತ್ತದೆ. ಏಕೆ? ಕೋಪ 
ನಿಮ್ಮ ನರಗಳು ಜಜ್ಜಿ ರಿತವಾಗುವಂತೆ ಮಾಡುತ್ತದೆ. ಹಾಗೆ ಮನಸ್ಸಿ 
ನಲ್ಲಾದ ವಿಕಾರ ನರಗಳ ಶಕ್ತಿಯನ್ನು ಕುಂದಿಸುತ್ತದೆ, ನರಗಳ ಶಕ್ತಿ 
ಕುಂದಿದರೆ ದೇಹವ್ಯಾಪಾರ ಹದಗೆಡುತ್ತದೆ; ಆರೋಗ್ಯ ಕೆಡುತ್ತದೆ. 

ನಿಮ್ಮ ನಡತೆ ನೀತಿಯನ್ನು ಅವಲಂಬಿಸಿ ಆರೋಗ್ಯವೃದ್ಧಿ ಯಾಗು 
ತ್ತದೆ, ನೀವು ಅತಿ ಆಸೆಯುಳ್ಳವರಾಗಿ,ಬರೀ ಸ್ವಾರ್ಥಿಗಳಾದರೆ ಮನಸ್ಸು 
ಹಿಡಿತ ತಪ್ಪುತ್ತದೆ. ನೀವು ಕೋನಿಷ್ಟ ರಾದರೆ ನಿಮ್ಮ ಮನಸ್ಸುಕೆರಳು 
ತ್ತದೆ. ನೀವು ಅಸೂಯಾಸರರಾದರೆ ನಿಮ್ಮ ಮನಸ್ಸಿನ ನೆಮ್ಮದಿ ಕೆಡು 
ತ್ರಜೆ. ಮನಸ್ಸಿನ ಮೇಲಾಗುವ ಈ ಪರಿಣಾಮಗಳು ನರಗಳ ಸಾಮರಸ್ಯ 
ವನ್ನು ತಪ್ಪಿಸುತ್ತವೆ. ಅದು ಹೃದಯದ ಮೇಲೆ ಕೆಟ್ಟಿ ಸರಿಣಾಮವನ್ನುಂ 
ಟುಮಾಡುತ್ತದೆ. ಇದು ದೇಹವನ್ನು ಸುಲಭವಾಗಿ ಗೊತ್ತಾಗದಂತಹೆ 
ಕಾಯಿಲೆಗೊಳಗುಮಾಡುತ್ತದೆ. ಅದರಿಂದ ನಾವು ದೇಹವನ್ನು ಶುದ್ಧ 
ವಾಗಿಡುವಂತೆಯೇ ಮನಸ್ಸನ್ನೂ ಸಮನಾಗಿ ಇಟ್ಟುಕೊಳ್ಳ ಬೇಕು; 
ಸತ್ಯಮಾರ್ಗದಲ್ಲಿ ನಡೆಯಬೇಕು; ಯಾರಿಗೂ ಕೇಡೆಣಿಸಬಾರದು ; 
ಹಿಂಸೆ ಬಗೆಯಬಾರದು. 


ಆರೋಗ್ಯ ಪ್ರಕರಣದ ಸಂಕ್ಷಿಸ್ತವಿನಿರಣೆ 

ಅರೋಗ್ಯನೆಂದರೇನು:; 

ದೇಹದ ಅಂಗಗಳೆಲ್ಲ ತಮ್ಮ ತಮ್ಮ ಕೆಲಸವನ್ನು ಸರಿಯಾಗಿ ಸಮನಾಗಿ 
ಮಾಡಿಕೊಂಡು ಸಾಮರಸ್ಮದಿಂದ ಇರುವುದಕ್ಕೆ ಆರೋಗ್ಯನೆನ್ನ ಬೇಕು, 

ಅರೋಗ್ಯವಾಗಿರುವವನ ಮನಸ್ಸು ಪ್ರಸನ್ನವಾಗಿರುತ್ತಡೆ, ದೇಹದಲ್ಲಿ 
ಕಾಯಿಲೆ ಕಾಣದಿದ್ದರೂ ಮನಸ್ಸು ಸಮಾಧಾನದಿಂದಿಲ್ಲದಿದ್ದರೆ ಅದು ಆರೋಗ್ಯ ನೆನ್ಸಿಸಿ 
ಕೊಳ್ಳುವುದಿಲ್ಲ, ದೇಹ ಮನಸ್ಸಿರಡೂ ಹರ್ಷದಿಂದಿರುವುಸೇ ಅರೋಗ್ಯ, 

ಶುದ್ಧಗಾಳಿ ರುಚಿಯಾದ ನೀರು ಶುಚಿಯಾದೆ ಮತ್ತು ಸಮನಾದ ಆಹಾರೆ, 
ಬಿಸಿಲು, ಬೆಳೆಕು ಸಾಕಾದಷ್ಟು ಬೀಳುವ ವಾಸಕ್ಲಿಳ್ಳ ಸರಳವೂ ಮಡಿಯೂ ಆದ 
ಉಡುಪ್ರೈ ಶರೀರ ಶ್ರಮ್ಮ ಇವು ದೇಹವನ್ನು ಆರೋಗ್ಯವಾಗಿಡುತ್ತ ನೆ. 

ಕೆಟ್ಟ ಮಾತಾಡದಿರುವುದು, ಕೆಟ್ಟದ್ದನ್ನು ಸಹಿಸದಿರುವುದು, ಕೆಟ್ಟದ್ದನ್ನು 
ಮಾಡದಿರುವುದು ಕೆಪ್ಟಿಯೋಚನೆಯನ್ನು ಮನಸ್ಸಿಗೆ ಅಂಟಿಸಿಕೊಳ್ಳದಿರು 
ವುದು, ಕೋಸ್ಕ ಅಸೂಯ್ಕೆ ಮದ್ಕ ಮಾತ್ಸರ್ಯ, ಹಿಂಸೆ, ಅಸತ್ಯ ಇವುಗಳಿಂದ 
ದೂರಾಗಿರುವುದ್ಕು ನಿಶ್ರಾಂತಿ ಮತ್ತು ಸಾಕಾದಸ್ಟು ನಿದ್ರೆ ಮನಸ್ಸನ್ನು ಅರೋಗ್ಮ 
ವಾಗಿಡುತ್ತವೆ. 

ದೇಹ ಮನಸ್ಸು ಎರಡರ ಅರೋಗ್ಯವಿದ್ದರೆ ಪೂರ್ಣಾರೋಗ್ಯ ನಿದ್ದಂತೆ, 
ಶುದ್ಧಗಾಳಿ: 

ಶುದ್ಧವಾಯುವಿನಲ್ಲಿ ಸಾಧಾರಣವಾಗಿ, ಶೇಕಡ ೨೦ ಭಾಗ ಆಮ್ಲ ಜನಕ, 
ಶೇಕಡೆ ೭೮ ಸಾರಜನಕ ಶೇಕಡ .೦೪ ಭಾಗ ಇಂಗಾಲಾನ್ನು ಮಿಕ್ಕ ಅನಿಲಗಳು 
ಕೊಂಚ ಕೊಂಚ ಭಾಗ ಹನಾಗುಣನನ್ನನುಸರಿಸಿ ನೀರಿನ ಅವಿ ಇರುತ್ತವೆ. 

ನಾವು ಶುದ್ಧವಾಯುವನ್ನು ಉಚ್ಛ್ರಾಸಿಸಿದಾಗ ಅದು ಶೃುಶಕೋಶಗಳಿಗೆ 
ಹೋಗಿ ಅಲ್ಲಿ ರಕ್ತಕ್ಕೆ ಅನ್ಲುಜನಕವನ್ನು ಕೊಟ್ಟು ರಕ ಬಿಟ್ಟಿ ಇಂಗಲಾಮ್ಲವನ್ನು 
ಹೊತ್ತು ನಿಶ್ಚಾಸಿಸಿದಾಗ ಹೊರಗೆ ಬರುತ್ತದೆ. ಹಾಗೆ ಬಂದಗಾಳಿ ಐದು ರೀತಿಯಲ್ಲಿ 
ನೃತ್ಯಾಸ ಹೊಂದಿರುತ್ತದೆ, (೧) ತನ್ನಲ್ಲಿದ್ದ ಸ್ವಲ್ಪಭಾಗ ಆಮ್ಲಜನಕವನ್ನು ಕಳೆದು 
ಕೊಂಡಿರುತ್ತದೆ, (3) ಸ್ವಲ್ಪಭಾಗ ಇಂಗಾಲಾಹ್ಣು ನನ್ನು ಪಡೆದಿರುತ್ತದೆ (4) ಸ್ವಲ್ಪ 


೯೩ 


ಶಾಖವನ್ನು ಹೊಂದಿರುತ್ತದೆ, (೪) ಕೊಂಚ ನೀರಿನ ಅನಿಯನ್ನು ಪಡೆದಿರುತ್ತದೆ. 
(೫) ದುರ್ವಾಸನೆಯ ಕೊಂಚ ಸೂಕ್ಷ್ಮಕಣಗಳನ್ನು ಪಡೆದಿರುತ್ತದೆ, 


ಉಚ್ಛಾಾಸದ ಗಾಳಿಗೂ ನಿಶ್ಚಾಸದ ಗಾಳಿಗೂ ಇರುವ ವ್ಯತ್ಯಾಸ 


ಉಚ್ವಾಸ ನಿಶ್ವಾಸ 
ಆಮ್ಲಜನಕ ೨೦.೯ ಶೇಕಡ ೧೬.೫ ಶೇಕಡ 
ಸಾರಜನಕ ೭೮,೯ ಭ್ಯ ೭೯.೦ ,ೃ 
ಇಂಗಾಲಾಮ್ಲ ,೦೪ ,, ೪೫ 


ನಿಶ್ಚಾಸಿಸಿದ ಗಾಳಿಯಲ್ಲಿ ಉಚ್ಛಾ 
ನೀರಿನ ಅನಿ ಹೆಚ್ಚಿರುತ್ತದೆ. 


ವಾಯುವು ಕೆಡುವಬಗೆ: 
(೧) ಪ್ರಾಣಿಗಳು ಉಸಿರಾಡುವುದರಿಂದ (೨) ಬೆಂಕಿ ದೀಪ ಉರಿಯುವುದ 
ರಿಂದ (4) ಪದಾರ್ಥಗಳು ಕೊಳೆಯುವುದರಿಂದ, 


ನಾಯುಂ ಶುದ್ಧಿ ಯಾಗುತ್ತಿರುವ ಬಗೆ: 


೧) ಸಸ್ಕವರ್ಗ ವಾಯುವಿನಲ್ಲಿರುವ ಇಂಗಾಲಾಮ್ಲ ವನ್ನು ಹೀರಿ ಅನ್ಲು 
ಜನಕ ಬಿಡುವುದರಿಂದ (೨) ವಾಯುಗಿರುವ ಚಲನಾಶಕ್ತಿಯಿಂದ (4) ಮಳೆ 
ಮಂಜು ಬೀಳುವುದರಿಂದ, 


ನೀರು: 


ಕುಡಿಯಲ್ಕು ಅಹಾರ ತಯಾಕುಮಾಡಲ್ಕು ಬಟ್ಟೆ, ಮೈ ಮನೆ ಇವುಗಳನ್ನು 
ಚೊಕ್ಕ ಟವಾಗಿಡಲು ನೀರುಬೇಕು. ನೀರು ಜೀವನಾಧಾರ, ನಮ್ಮ ದೇಹದಲ್ಲಿ ಮೂರನೆ 
ಎರಡು ಭಾಗಕ್ಕಿಂತಲೂ ಹೆಚ್ಚು ನೀರಿಡೆ, ಶುದ್ದ ನೀರು ಸಿಗದಿದ್ದಲ್ಲಿ ದೇಹ ಅನೇಕ 
ರೋಗಗಳಿಗೆ ಈಡಾಗಬೇಕಾಗುತ್ತದೆ. ಅಲ್ಲದೆ ಕೊಳೆ ತುಂಬಿ ಮರ್ಯಾದೆ ಕೆಟ್ಟು ಬಾಳ 
ಬೇಕಾಗುತ್ತದೆ. ನೀರು ಪ್ರಕೃತಿ ನಮಗಿತ್ತಿರುವ ಮಹಾ ವರ, 

ಭಾವಿ ನೀರು ಕುಡಿಯಲು ಯೋಗ್ಯವಾದುದು, ಕೆರೆ ಕುಂಟಿ ನೀರು ಹಲವು 
ರೀತಿಯೆಲ್ಲಿ ಅಶುದ್ಧವಾಗುತ್ತದೆ, ನದಿ ನೀರೂ ಹಲವು ಸಂದರ್ಭಗಳಲ್ಲಿ ನಿಷಕ್ರಿನಿ 
ಗಳನ್ನು ಹೊಂದಿರುತ್ತದೆ. 

ಜನರು ಬಳಸುವ ನೀರನ್ನು ಯಾವ ರೀತಿಯೆಲ್ಲು ಕೆಡಿಸದಂತೆ ನೋಡಿಕೊಳ್ಳ 
ಬೇಕು... ಜಲಾಶಯಗಳ ಪಕ್ಕದಲ್ಲಿ ಹೊಲಸು ಮಾಡಬಾರದು, ಪಾತ್ರೆ, ದೇಹ, 
ಒಟ್ಟಿ ಮೊದಲಾದುವುಗಳನ್ನು ಜಲಾಶಯೆಗಳಿಂದ ಹೊರಗಡೆ ನೀರು ತಂದು ಶುದ್ಧಿ 
ಮಾಡಬೇಕು, 

ನೀರನ್ನು ಯಾವಾಗಲು ಕಾಯಿಸಿ ಶೋಧಿಸಿ ಕುಡಿಯುವುದು ಒಳ್ಳೆಯದು, 


ವ್ರಸಿಸಿದ ಗಾಳಿಗಿಂತ ಕೊಂಚ ಶಾಖ್ಕ ಜೊಂಚ 


೯೪ 


ವ್ಯಾಯಾಮ; 


ದೇಹದ ಎಲ್ಲಾ ಅಂಗಗಳೂ ತಮ್ಮ ತಮ್ಮ ಕೆಲಸವನ್ನು ಸುಗಮವಾಗಿ 
ಮಾಡಿಕೊಂಡು ಹೋಗುವಂತೆ ಬಲವಾಗಿರಬೇಕಾದರೆ ಸಾಕಾದಷ್ಟು ಶರೀರ ಶ್ರಮದೆ 
ಕೆಲಸ ಅಥವ ವ್ಯಾಯಾಮ ಮಾಡಬೇಕು, ದೇಹ ದೃಢಕಾಯವಾಗಿ ಲಕ್ಷಣವಾಗಿ 
ಅಚ್ಚಕಟ್ಟಾಗಿ ಆರೋಗ್ಯವಾಗಿರಲು ಶರೀರೆ ಶಮ ಅನಿವಾರ್ಯ, 


ವಾಸಸ್ಥಳ: 
ಶುದ್ಧಗಾಳಿ ಇರುನೆಡೆ, ನೆಲಜೌಗಾಗಿಲ್ಲದ ಕಡೆ, ಮತ್ತು ಬಿಸಿಲ್ಕು ಬೆಳಕು 


ಧಾರಾಳವಾಗಿ ಬೀಳುವ ಗೃಹಗಳು ವಾಸಿಸಲು ಯೋಗ್ಯ, ವಾಸಸ್ಥಳಗಳು ಅಚ್ಚು 
ಕಬ್ಬಾಗಿರಬೇಕು ವ್ಯವಸ್ಥಿ ತವಾಗಿರಬೇಕು, 


ಶ್ರ 


ಆಹಾರ: 


ಆಹಾರ ನಮ್ಮ ದೇಹಕ್ಕೆ ಬಲಗೊಟ್ಟು, ಅಂಗಾಂಗಳನ್ನು ಬೆಳಸಿ ಸವೆದ 
ಅಂಗಗಳನ್ನು ಸರಿಮಾಡಿ ದೇಹ ಹದಕೆಡದಂತೆ ಇಡುತ್ತದೆ, 

ಹೀಗೆ ದೇಹವನ್ನು ಕಾಪಾಡಲು ಮುಖ್ಯವಾಗಿ ಸಸಾರಜನ್ಯ ಮೇದಸ್ಸು 
ಶರ್ಕರಪಿಷ್ಟ, ಲೋಹಲವಣಗಳು ಕೂಡಿದ ಆಹಾರ ತಿನ್ನ ಬೇಕು, ಅಸ್ಟೆ ಅಲ್ಲ. ಅದ 
ರಲ್ಲಿ ದೇಹಕ್ಕೆ ಅಗತ್ಯವಾದ ಎ, ಬ್ರಿ ಸ್ಕಿ ಡ್ಕಿ ಅನ್ನಸತ್ತಗಳೂ ಇರಬೇಕು, ಇದೆಲ್ಲ 
ಕೂಡಿದ ಆಹಾರ ಶುಚಿಯಾಗಿರುವಂತೆ ನೋಡಿಕೊಳ್ಳಬೇಕು. 


ದೇಹರಕಣ್‌ 


ನಾವೀಗ ದೇಹದ ರಣರಂಗಕ್ಕೆ ಬಂದಿದ್ದೇನೆ. 

ರಂಣರೆಂಗ! ಏನು ರಣರಂಗ? ಯಾವ ಯುದ್ಧ? ಯಾರ್ಯಾರಿಗೆ 
ಯುದ್ಧ? 

ಒಂದು ದೇಶಕ್ಕೆ ಶತೃಗಳು ಧಾಳಿಯಿಟ್ಟರೆ ಆ ದೇಶದ ಸೈನ್ಯ ಆ 
ಧಾಳಿಯಿಂದ ದೇಶವನ್ನು ರಕ್ಷಿಸತೊಡಗುತ್ತದೆ. ಮತ್ತು ಶತೃುಗಳನ್ನು 
ಸೋಲಿಸಿ ಹಾಳಮಾಡಲು ಶ್ರಮಿಸುತ್ತದೆ. ಹಾಗೆಯೇ ನಮ್ಮ ದೇಹಕ್ಕೆ 
ಹಾನಿಕರವಾದ ಕ್ರಿಮಿಧಾಳಿ ನಡೆದಾಗ ದೇಹದಲ್ಲಿ ರಣರಂಗ ನಿರ್ಮಿತ 
ವಾಗುತ್ತವೆ. ಈ ರಣರಂಗದಲ್ಲಿ ಶತೃಗಳಾರು? ದೇಹೆದ ಶತೃಗಳೆಂದರೆ 
ರೋಗಗಳು ; ಸಾಧಾರಣ ನೆಗಡಿಯಿಂದ ಹಿಡಿದು ಸಾವಿಗೀಡುಮಾಡುವ 
ರೋಗದವರೆಗೂ. ಆದರೆ ಈ ರೋಗಗಳಿಗೆಲ್ಲಾ ಕಾರಣವಾದವು ಕ್ರಿಮಿ 
ಗಳು. ಅಂದರೆ ಎಲ್ಲ ರೋಗಗಳು ಕ್ರಿಮಿಗಳಿಂದಲೇ ಪ್ರಾರಂಭವಾಗು 
ವುವು ಎಂದಲ್ಲ. ಕೆಟ್ಟ ಅಭ್ಯಾಸದಿಂದ, ಅನಾರೋಗ್ಯಕರವಾದ ನಡೆ 
ವಳಿಯಿಂದ, ಪ್ರಕೃತಿಯ ನಿಯಮವನ್ನು ಮಾರುವುದರಿಂದ, ಅತಿ 
ಆಹಾರದಿಂದ, ಕುಡಿತದಿಂದ ದೇಹ ಬಳಲಿ ಸೋತು ರೋಗ ಪ್ರಾರಂಭ 
ವಾಗಬಹುದು, ರೋಗಕ್ರಿಮಿಗಳು ಆ ಸಂದರ್ಭವನ್ನು ಉಪಯೋಗಿಸಿ 
ಕೊಂಡು ಬಳಲಿದ ದೇಹಕ್ಟ ಕೊನೆಯ ಪೆಟ್ಟನ್ನು ಕೊಡುತ್ತವೆ. 

ಕ್ರಿಮಿಗಳು ತುಂಬ ಕೇಳುಬಗೆಯೆ ಪ್ರಾಣಿವರ್ಗ. ಇವು ಆದಿ ಜೀವಿ 
ಜಾತಿಗೆ ಸೇರಿದವು. ಪ್ರಪಂಚದಲ್ಲಿ ಸಸ್ಯ ಮತ್ತು ಮನುಷ್ಯನ ಉದ್ಭವ 
ಕೈಿಂತಲೂ ಎಷ್ಟೋ ಕಾಲ ಮೊದಲು ಈ ಬಗೆಯ ಕ್ರಿಮಿಗಳ ಉದ್ಭವ 
ವಾಗಿತ್ತು. ಪ್ರಪಂಚದಲ್ಲಿ ಇದುವರೆಗೆ ಎಷ್ಟೋ ಜನಾಂಗಗಳು ನಿರ್ನಾ 
ವಾಗಿವೆ. ಎಷ್ಟೋ ಸಾಮ್ರಾಜ್ಯಗಳು ಹಾಳಾಗಿವೆ. ಆದರೆ ಈ ಆದಿ 
ಜೀವಿಗಳ ಪೀಳಿಗೆ ತಡೆಬಡೆಯಿಲ್ಲದೆ ಬೆಳೆದುಬಂದಿದೆ, ಇವುಗಳಲ್ಲಿ ನಾನಾ 
ಬಗೆಯಿದೆ. ಕೆಲವು ನಮಗೆ ಹಾನಿಕರವಾದವು. ಕೆಲವು ನಮಗೆ ತುಂಬಾ 
ಉಸಕಾರಿ. ಗಿಡ, ಮರ್ಕ, ನಾನಾ ಪ್ರಾಣಿಗಳು ಕೊನೆಗೆ ಮನುಷ್ಯನ ಉದ್ದ 
ನಕ್ಕೆ ಭೂಮಿಯನ್ನು ಹೆದಗೊಳಿಸಿದ್ದು ಈ ಉಸಕಾರಿ ಬಗೆ ಕ್ರಿನಿಗಳೇ 


೯೬ 


ಎಂದು ಶಾಸ್ತ್ರಜ್ಞರು ಹೇಳುತ್ತಾರೆ. ಅಂತಹ ಉಪಕಾರಿ ಕ್ರಿಮಿಗಳ 
ವಿಷಯ ಇಲ್ಲಿ ಬೇಡ. ಈಗ ನಮಗೆ ಹಾನಿಕರವಾದ ವಿಷಕ್ರಿಮಿಗಳ 
ವಿಷಯ ವಿಚಾರ ಮಾಡೋಣ. 

ಇವುಗಳ ಗಾತ್ರವೆಷ್ಟೆಂದು ಕೇಳಿ. ಉದಾಹರಣೆಗೆ ಕ್ಷಯರೋಗಕ್ಕೆ 
ಕಾರಣವಾದ ಉದ್ದವಾಗಿರುವ ಕ್ರಿಮಿಗಳನ್ನು ತೆಗೆದುಕೊಳ್ಳಿ. ಅವುಗಳ 
ಉದ್ದ 1/12,500 ಅಂಗುಲ. ಒಂದು ಗುಂಡು ಸೂಜಿಯ ತಲೆಯ 
ಮೇಲೆ ಬೇಕಾದರೆ ಒಂದು ಸಾವಿರ ಕ್ರಿಮಿಗಳನ್ನು ಕೂರಿಸ ಬಹುದು. 
ಇದು ಆ ಕ್ರಿಮಿಗಳ ಗಾತ್ರದ ವಿಷಯ. ಅವುಗಳ ವೃದ್ಧಿಯೋ ವಿಚಿತ್ರ 
ರೀತಿ. ಒಂದು ಎರಡಾಗಿ ಎರಡು ನಾಲ್ಬಾಗಿ ನಾಲ್ಕು ಎಂಟಾಗಿ ವೃದ್ಧಿ 
ಹೊಂದುತ್ತವೆ. ತಿಳಿದವರು ಹೇಳುತ್ತಾರೆ, ಒಂದು ಕ್ರಿಮಿ ಯಾವ ಅಡ್ಮಿ 
ಆತಂಕವೂ ಇಲ್ಲದ ಹೋದರೆ ಒಂದು ಗಂಟಿಯಲ್ಲ 500000000 ಕ್ರಿಮಿ 
ಗಳಾಗುತ್ತವೆ, ಎಂದು. ಅಂದರೆ ಒಂದು ದಿನದಲ್ಲಿ 2500 ರ್ಟ ತೂಕ 
ವಾಗುವಷ್ಟು ಹೆಚ್ಚುತ್ತವಂತೆ. 
೪ ಪದಾರ್ಥಗಳುಕೊಳೆಯಲು ಕಾರಣ 

ವಾದ ಕ್ರಿಮಿಗಳು 
೫ ಹಾಲು ಮೊಸರಾಗುವಂತೆ ಮಾಡುವ 
ಕ್ರಿಮಿಗಳು 

೯ ಭೂಮಿಯನ್ನು ಫಲವತ್ತಾಗಿ 
ಮಾಡುವವು 
ಕ್ಷಯರೋಗದ ಕಿ.ಮಿಗಳು 
ಕಾಲರಾ ಕ್ರಿಮಿಗಳು 
' ೨ ವಿಷಮಶೀತ ಜ್ವರ ಕ್ರಿಮಿಗಳು 
೧೦ ನ್ಯೂಮೋನಿಯ ಕ್ರಿಮಿಗಳು 


ಸೂಕ್ಷ್ಮ ಕ್ರಿಮಿಗಳನ್ನು ಬಹುದೊಡ್ಡದಾಗಿ ಮಾಡಿ ತೋರಿಸಿದೆ 
ಇಂತಹ ರೋಗ ಕ್ರಿಮಿಗಳು ನಮ್ಮ ದೇಹಕ್ಕೆ ಧಾಳಿಯಿಟ್ಟಾಗ 
ಸರಿಯಾದ ರಕ್ಷಣೆಯಿಲ್ಲದಿದ್ದರೆ ಏನಾಗಬಹುದೆಂಬುದಕ್ಕೆ ಈಕ್ರಿಮಿಗಳ 
ವಿಷಯ ಹೇಳಬೇಕಾಯಿತು. 
ಈ ವಿಷಕ್ರಿಮಿಗಳು ನಾನಾ ರೂಪದಲ್ಲಿ ನಮ್ಮ ದೇಹವನ್ನು ಸೇರು 
ತ್ತವೆ: ಕೆಲವು ಸೊಳ್ಳೆ, ನೊಣ, ಚಿಗಟ್ಕ ತಿಗಣೆ, ಹೇನು ಈ ಕೇಟಿಗಳ 


ಯ ಈ 





೯೭ 


ಮೂಲಕ ನಮ್ಮ ರಕ್ತಗತವಾಗಿ ಹಾವಳಿ ಎಬ್ಬಿಸುತ್ತವೆ. ಇವುಗಳ ನಿಷ 
ಯವನ್ನು ಸಂಕ್ಷೇಸವಾಗಾದರು ತಿಳಿದುಕೊಂಡರೆ ಎಚ್ಚರಗೊಳ್ಳಲು 
ಅನುಕೂಲ. ಅದರಿಂದ ಇಂತಹ ಕ್ರಿಮಿಗಳಿಂದುಂಟಾಗುವ ಮುಖ್ಯ 
ವಾದ ಕೆಲವು ರೋಗಗಳು, ಅವುಗಳಿಗೆ ಕಾರಣ ಮತ್ತು ಅವುಗಳ ನಿವಾ 
ರಣೋಪಾಯಗಳನ್ನು ತಿಳಿಯಲು ಪ್ರಯತ್ನಿಸೋಣ. 

ಮಲೇರಿಯ: ಸಾಧಾರಣವಾಗಿ ಎಲ್ಲರಿಗೂ ಪರಿಚಿತವಾದ ಕಾಯಿಲೆ 
ಮಲೇರಿಯಜ್ವರ. ಇದರಿಂದ ಈ ಭಾರತಭೂಮಿಯಲ್ಲಿ ವರ್ಷಕ್ಕೆ`ಸುಮಾರು 
೩೦ ಲಕ್ಷಜನರು ಸಾಯುತ್ತಾರೆ. ಇನ್ನು ನರಳುತ್ತಿರುವವರು ಅದೆಷ್ಟು 
ಮಂದಿಯೋ! ಈ ರೋಗಕ್ಕೆ ಕಾರಣ 
ವಾದ ಕ್ರಿಮಿಗಳನ್ನು ಹರಡುವ ಪ್ರಾಣಿ 
ಯಾವುದು ಗೊತ್ತೆ? ಅದು ಯಾವ 
ವಸ್ತುವಿನಮೇಲಾದರೂ ಕೂತಾಗ ಆ 
ವಸ್ತುನಿನ ಮೇಲೆ ನೆಟ್ಟಿಗೆ ಕೂರುವ ಚುಕ್ಕಿ ಚುಕ್ಕಿಗಳುಳ್ಳ ಕಿಕ್ಕೆಗಳ 
ನ್ನುಳ್ಳ ಅನಾಸಿಲಿಸ್‌ ಸೊಳ್ಳೆ. ಅಷ್ಟು ಸಣ್ಣ ಪ್ರಾಣಿ ಇಷ್ಟು ಜನರ 
ಸಾವುನೋವಿಗೆ ಕಾರಣವಾಗಿದೆ. ಮಲೇರಿಯಾ ರೋಗಿಯೊಬ್ಬನನ್ನು 
ಕಡಿದು ಆ ರೋಗಕ್ರಿಮಿಗಳನ್ನು ಆತನ ರಕ್ತದೊಡನೆ ಹೀರಿ ಮತ್ತೊಬ್ಬ 
ಆರೋಗ್ಯವಂತನನ್ನು ಕಡಿದಾಗ ಆ ಕ್ರಿಮಿಗಳನ್ನು ಆರೋಗ್ಯವಂತನ 
ರಕ್ತದಲ್ಲಿ ಬಿಡುತ್ತದೆ. ಆ ಕ್ರಿಮಿಗಳು ದೇಹರಕ್ಷಣೆಗಿರುವ ಬಿಳಿಯ ರಕ್ತ 
ಕಣಗಳಿಂದ ನಾಶವಾಗದೆ ವೃದ್ಧಿ ಯಾದರೆ ಅನನೂ ರೋಗಿಯಾಗು 
ತ್ತಾನೆ. ಚಳಿಜ್ವರದಿಂದ ನರಳುತ್ತಾನೆ. 

ಆ ಮೇಲೆ ಅದು ವಾಸಿಯಾಗುವುದು ಹೇಗೆ? 

ಈ ರೋಗ ಬಂದಮೇಲೆ ಕ್ರಿನ್ಸೈನ್‌ ಚಸದಿ ನುಂಗಬೇಕು. ಸೂಜಿ 
ಮದ್ದು ಚುಚ್ಚಿಸಿಕೊಳ್ಳ ಬೇಕು. ಆದರೆ ರೋಗಬರದಂತೆಯೇ ಎಚ್ಚರಿಕೆ 
ಯಿಂದಿದ್ದರೆ ಅನೇಕ ಕಷ್ಟಗಳು ತಪ್ಪುತ್ತವೆ. 

ರೋಗ ಬರದಂತೆ ನೋಡಿಕೊಳ್ಳುವುದು ಹೇಗೆ? 

ಸೊಳ್ಳೆಗೆ ಅಭಿವೃದ್ಧಿ ಸ್ಥಾ ನವೆಂದರೆ ಕೊಳೆತ ನೀರು. ಅದರಿಂದ 
ಹಾಗೆ ಕೊಳೆತ ನೀರು ಎಲ್ಲಿಯೂ ನಿಲ್ಲದಂತೆ ನೋಡಿಕೊಳ್ಳ ಬೇಕು. 





೯೪೮ 


ಹಾಗೆ ಮಾಡಲು ಸಾಧ್ಯೆವಿಲ್ಲದಿದ್ದಲ್ಲಿ ಡಿ. ಡಿ. ಭಿ. ಅಥವಾ ಪ್ಯಾರಿಸ್‌ 
ರ್ರೀ ಎಂಬ: ಕ್ರಿಮಿನಾಶಕ ಔಷಧಿಗಳನ್ನು ನೀರಿನಮೇಲೆ ಜೆಲ್ಲಿ 
ಸೊಳ್ಳಿಯ ಮರಿಗಳನ್ನೆಲ್ಲ ನಾಶಮಾಡಬೇಕು. 

ಸೊಳ್ಳೆ ಪರದೆ ಉಪಯೋಗಿಸಿದರೆ ಮೇಲು, ಅದು ಸಾಧ್ಯವಿಲ್ಲ 
ದಿದ್ದಲ್ಲಿ ಮೈ ಮುಚ್ಚಿ ಮುಖಕ್ಕೆ ಸೀಮೆ ಎಣ್ಣೆ ತೆಳುವಾಗಿ ಸವರಿ ಮಲಗಿದರೆ 
ಸಾಕು. ಅಂತು ಸೊಳ್ಳೆ ವೃದ್ಧಿಯಾಗದಂತೆ ಮತ್ತು ನಮ ನ್ನು ಕಚ್ಚ 
ದಂತೆ ನೋಡಿಕೊಳ್ಳ ಬೀಕು” 

ಎರಡನೆ ಕತ್ಸ ನೆಂದರೆ ಫೆ ಗು: ಪ್ಲೇಗು ಸಧ್ಯಕ್ಕೆ ಭಾರತ ದೇಶ 
ದಲ್ಲೆ ಹಾವಳಿನಡೆಸುತಿ ರುವುದು. OM 22 ಆದರ ಹಾವಳಿ 
ಇಲ್ಲವೇ ಇಲ್ಲ. ಇಲ್ಲೂ ಕ್ರಮೇಣ ಕಡಿಮೆಯಾಗುತ್ತಿದೆ. ಆದರೂ 
ಪ್ಲೇಗಿನಿಂದ ಈ ದೇಶದಲ್ಲಿ ವರ್ಷಕ್ಕೆ ೩೦ ಸಾವಿರಕ್ಕೆ ಕಡಿಮೆ ಇಲ್ಲದಷ್ಟು 
ಜನ ಸಾವಿಗೀಡಾಗುತ್ತಿ ದ್ದಾ ಕ್ರ ಪ್ಲೇಗು ಕಾಯಿಲೆಗೆ ಕಾರಣ ಚಿಗಟ. 
ರೋಗದ ಹರಡುವಿಕೆ ಇದರಿಂದಾಗುತ್ತ ದೆ. ಈ ಚಿಗಟ ಇಲಿಯ ಮೈಯ 
ಲ್ಲಿದ್ದು ಅದರಿಂದ ರೋಗವನ್ನು ಹೊತ್ತು ಮನುಷ್ಯರನ್ನು ಕಚು ತ್ತದೆ. 





ಪ್ಲೇಗುಕಾಯಿಲೆ ಬಂದರೆ ತುಂಬ ಜ್ವರ ಬರುತ್ತದೆ. ಕಂಕುಳು 
ಅಥವಾ ತೊಡೆ ಸಂದುಗಳಲ್ಲಿ ಗಡ್ಡೆ ಬಾತುಕೊಳ್ಳುತ್ತದೆ. ಸರಿಯಾದ 
ಚಿಕಿತ್ಸೆ ದೊರಯದಿದ್ದಲ್ಲಿ ಒಂದೆರಡು ದಿನದಲ್ಲೇ ಸಾವು. ಅದರಿಂದ 
ಊರಲ್ಲಿ ಪ್ಲೇಗು ತಲೆದೋರಿದ ಕೂಡಲೆ ಇನಾಕ್ಯುಲೇರ್ಷ ಮಾಡಿಸಿ 
ಕೊಳ್ಳ ಬೇಕು. 


೯೯ 


ಇಲಿಗಳು ಮನೆಯಲ್ಲಿ ಸೇರದಂತೆ ಗೋಡೆ ನೆಲವನ್ನು ಗಟ್ಟಿಯಾ 
ಗಿಡಬೇಕು. ಅವುಗಳಿಗೆ ಅಹಾರವೇನು ಸಿಗದಂತಿ ಎಚ್ಚರಿಕೆ ತೆಗೆದು 
ಕೊಳ್ಳ ಬೇಕು. ಅಂತು ಇಲಿಗಳ ನಾಶವಾದರೆ ಫ್ಲೇಗು ನಿರ್ನಾಮ 
ವಾದಂತೆ. 

ಕಾಲರ: ಫ್ಲೇಗಿನಷ್ಟೇ ಹಾನಿಕರವಾದ ವ್ಯಾಧಿ ಕಾಲರ. ಈ 
ರೋಗ ಬಂದರೆ ತಡೆ ಬಡೆಯಿಲ್ಲದೆ ವಾಂತಿಬೇದಿಯಾಗಿ ಕೆಲವು ಗಂಟಿ 
ಗಳಲ್ಲೇ ರೋಗಿ ಸಾಯುತ್ತಾನೆ. ಇದು ಕೆಟ್ಟ ನೀರು, ಕೆಟ್ಟ ಹಾಲು 
ಮತ್ತು ಮುಚ್ಚದೆ ಬೀದಿಯಲ್ಲಿಟ್ಟು ಮಾರುವ 
ಸಾಮಾನುಗಳು ಇವನ್ನು ಉಪಯೋಗಿಸುವುದ 
ರಿಂದ ಬರುತ್ತದೆ. ಈ ರೋಗ ಹರಡಲು ನೊಣ 
ತುಂಬ ಸಹಕಾರಿ. ಈ ರೋಗ ಊರಲ್ಲಿ ಶಲೆ 
ದೋರಿದಾಗ ಇನಾಕ್ಕುಲೇರ್ಷ ಮಾಡಿಸಿಕೊಳ್ಳ 





ಬೇಕು. 

ನೊಣ ರೋಗಿಯ ವಾಂತಿಬೇದಿಯಮೇಲೆ ಕೂತು ವಿಷಕ್ರಿಮಿ 
ಯನ್ನು ಹೊತ್ತು ಹಾರಿತಿನ್ನುವ ಮತ್ತು ಕುಡಿಯುವ ಸದಾರ್ಥದಮೇಲೆ 
ಕೂತು ವಿಷಕ್ರಿಮಿಯನ್ನು ಹರಡುತ್ತದೆ. ಆ ಪದಾರ್ಥ ಯಾರ ದೇಹ 
ದಲ್ಲಿ ಸೇರುವುದೋ ಅವರ ಜೇಹೆದಲ್ಲಿ ಆ ರೋಗಕ್ರಿಮಿಗಳು ಸೇರಿ 
ವೃದ್ಧಿಯಾಗಿ ಅವರನ್ನೂ ರೋಗಿಯನ್ನಾಗಿ ಮಾಡುತ್ತವೆ. ಅದರಿಂದ 
ಹಾದಿಬೀದಿಯಲ್ಲಿ ಮಾರುವುದನ್ನೆ ಲ್ಲ ತಿನ್ನ ಬಾರದು. ನೀರನ್ನು ಚೆನ್ನಾಗಿ 
ಮರಳಿಸಿ ಶೋಧಿಸಿ ಕುಡಿಯಬೇಕು. ಹಸಿ ಪದಾರ್ಥಗಳನ್ನು ಶುದ್ಧಿ 
ಮಾಡದೆ ಉಪಯೋಗಿಸಬಾರದು. 

ನಿಷಮಶೀತಜ್ಚರ: ಇದು ತುಂಬ ಕಷ್ಟಕರ. ಇದು ಬಂದರೆ 
ಸಾಧಾರಣವಾಗಿ ೨೧ ದಿನ ೪೮ ದಿನ ಕಾಡುತ್ತದೆ. ಈ ರೋಗ ಹರ 
ಡಲು ನೊಣ ತುಂಬ ಸಹಕಾರಿ. ರೋಗಿಯ ಮಲದ ಮತ್ತು ಉಗು 
೪ನ ಮೇಲೆ ಕೂತು ಅಲ್ಲಿರುವ ರೋಗಕ್ರಿಮಿಗಳನ್ನು ತನ್ನ ಕಾಲಿನಲ್ಲಿ 
ಹೊತ್ತು ಇತರರ ಆಹಾರದ ಮೇಲೆ ಕೂಡುವುದರಿಂದ ಕ್ರಿಮಿಗಳು ಆ 
ಆಹಾರದಲ್ಲಿ ಸೇರುತ್ತವೆ. ಅದರಿಂದ ಯಾವಾಗಲೂ ನೊಣ ಸೇರದಂತೆ 
ಎಲ್ಲ ಸಾಮಾನನ್ನೂ ಅಚ್ಚುಕಟ್ಟಾಗಿಟ್ಟಿರಬೇಕು. ರೋಗ ಹತ್ತಿರದಲ್ಲಿ 


೧೦೦ 


ಕಾಣಿಸಿಕೊಂಡರೆ ಇನ್ಯಾಕ್ಯುಲೇರ್ಷ ಮಾಡಿಸಿಕೊಳ್ಳ ಬೇಕು. ಮತ್ತು 
ಮಿತವಾಗಿ ಆಹಾರ ತಿಂದು ದೇಹವನ್ನು ಶುಚಿಯಾಗಿಟ್ಟುಕೊಳ್ಳ ಬೇಕು. 

ವಿಷಮಶೀತಜ್ವರ ಬಂದ ರೋಗಿಗಳಿಗೆ ಬರೀ ಔಷದ ಕುಡಿಸುವು 
ದಕ್ಟಿಂತಲೂ ಅವರನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳುವುದೇ ಸರಿ 
ಯಾದ ಚಿಕಿತ್ಸೆ. ಈ ಜ್ವರವಿರುವಾಗ ಯಾವ ಗಟ್ಟಿಯಾದ ಆಹಾರ 
ವನ್ನೂ ಕೊಡಬಾರದು. ಶುದ್ಧವಾದ ಹಾಲನ್ನು ಕಾಯಿಸಿ ನಿಂಬೆಹಣ್ಣು 
ರಸದಿಂದ ಒಡೆದು ಶೋಧಿಸಿ ಗರಣೆಯನ್ನೆಲ್ಲ ತೆಗೆದು ನೀರನ್ನು ಮಾತ್ರ 
ಕುಡಿಸಬೇಕು. ಈ ಕಾಯಿಲೆ ಬಂದವರು ಶುದ್ಧವಾದ ನೀರು ಎಷ್ಟು 
ಕುಡಿದರೆ ಅಷ್ಟು ಒಳ್ಳೆ ಯದು, 

ರ೯ಫ್ಲುಯೆಂಜ ಜ್ವರ: ಈ ಕಾಯಿಲೆಯ ಭರ ಈಗ ಸಾಧಾರಣ 
ವಾಗಿ ಕಮ್ಮಿಯಾಗಿದೆ. ಇದು ಮೊದಲು ೧೯೧೮ ರಲ್ಲಿ ಕಾಣಿಸಿ 
ಕೊಂಡಾಗ ದೇಶದಲ್ಲಿ ಲಕ್ಷಾಂತರ ಜನರನ್ನು ಆಹುತಿ ತೆಗೆದುಕೊಂಡಿತು. 
ಈಗ ಇದರ ಭರ ಅಷ್ಟು ಕಾಣದಿದ್ದರೂ ತೊಂದರೆ ಏನೂ ಕಡಿಮೆಯಾ 
ಗಿಲ್ಲ. ಇದು ಮನೆಯಲ್ಲಿ ಒಬ್ಬರಿಗೆ ಬಂದರೆ ಇತರರಿಗೂ ಅಂಟುವುದು 
ಸಾಧಾರಣ. ದೇಹ ನಿರ್ಬಲವಾಗಿದ್ದು ಸೀತ ಹೆಚ್ಚಾದರೆ ಆಗ ಈ 
ಕಾಯಿಲೆ ಏರುತ್ತದೆ. ಮೊದಲು ಮೂಗು ಕಟ್ಟ ನೆಗಡಿ ಕಾಣಿಸಿ 
ಕೊಂಡಂತಾಗುತ್ತದೆ. ಆ ಮೇಲೆ ತಲೆನೋವು, ಬೆನ್ನು ನೋವು, ಮೈಯ 
ಲ್ಲೆಲ್ಲ ನೋವು ಕಾಣಿಸಿಕೊಳ್ಳುತ್ತದೆ. ಜ್ವರವೂ ಬರುವುದು. 

ಈ ಕಾಯಿಲೆ ಶೀತದಿಂದ ಬರುವುದರಿಂದ ರೋಗಿ ಯಾವಾಗಲೂ 
ತನ್ನ ದೇಹ ಶಾಖವಾಗಿರುವಂಕೆ ಒಳ್ಳೆ ಹೊದಿಕೆ ಹೊದ್ದಿ ರಬೇಕು. 
ನಿಂಬೆಹಣ್ಣಿನ ರಸ ಬೆರಸಿದ ನೀರು ಕುಡಿಯುತ್ತಿರಬೇಕು. ವಿಶ್ರಾಂತಿ 
ಪಡೆಯಬೇಕು. ಉಪ್ಪು ನೀರಿನಿಂದ ದಿನದಲ್ಲಿ ೩-೪ ಸಾರಿ ಬಾಯಿ 
ಮುಕ್ಕಳಿಸುತ್ತಿರಬೇಕು. 

ಈ ಕಾಯಿಲೆ ಹರಡದಂತೆ ತಡೆಯಬೇಕಾದರೆ ರೋಗಿ ಕೆಮ್ಮ 
ವಾಗ ಸೀನುವಾಗ, ಬಾಯಿಗೆ ಬಟ್ಟಿ ಇಟ್ಟುಕೊಂಡರೆ ದೇಹದಿಂದ 
ಹೊರಬೀಳುವ ಕ್ರಿಮಿಗಳು ಗಾಳಿಯಲ್ಲಿ ಸೇರದಂತೆ ತಡೆಯಾಗುತ್ತದೆ, 

ಶಿಡುಬು: ಈ ಕಾಯಿಲೆ ಮಕ್ಕಳಿಗೆ ಮೃತ್ಯುಸಮಾನ. ಈ 


೧೦೧ 


ಇಯಿಲೆ. ಬಂದರೆ ಮಕ್ಕಳು ಉಳಿಯುವುದು ಕಷ್ಟ. ಉಳಿದರೂ 
ುಖದ ಮೇಲೆಲ್ಲ ಅಸಹ್ಯವಾದ ಕಲೆ ಉಳಿಯುತ್ತದೆ. ಒಮ್ಮೊಮ್ಮೆ 
'ಣ್ಲೂ ಹೋಗುವುದುಂಟು. ಈ ಕಾಯಿಲೆಯನ್ನು ಅನುಭವಿಸುವವ 
'ನ್ನು ನೋಡಿದರೆ ಸಂಕಟವಾಗುತ್ತದೆ. ಮೈಮುಖವೆಲ್ಲ ಹುಣ್ಣು ತುಂಬಿ 
ಹಿಸಲಾರದ ಬೇನೆ ಕೊಡುತ್ತಿರುತ್ತವೆ. ಕಣ್ಣು ಬಿಡಲಾಗುವುದಿಲ್ಲ. 
ಗುಸಿರಾಡಲಾಗುವುದಿಲ್ಲ. ಆಹಾರ ತೆಗೆದುಕೊಳ್ಳು ವಂತಿಲ್ಲ. ಈ ಕಾಯಿಲೆ 
ಸಾರದಂತೆ ತಡೆಯುವ ಮಾರ್ಗವೆಂದರೆ ದೇವಿ ಹಾಕಿಸಿಕೊಳ್ಳುವುದು. 

ದಡಾರ: ಇದು ಮಕ್ಕಳಿಗೆ ಹೆಚ್ಚು ತೊಂದರೆ ಕೊಡುವ ಕಾಯಿಲೆ. 
ಕಯ ಮೇಲೆಲ್ಲ ಸಣ್ಣ ಸಣ್ಣದಾಗಿ ಕೆಂಪುಚಿಹ್ನೆ ಕಾಣಿಸಿಕೊಳ್ಳುತ್ತದೆ. 
`ರಿಯಾದ ಚಿಕಿತ್ಸೆ ದೊರಕದೆ ಹೋದಲ್ಲಿ ಕರಳು ಕೆಟ್ಟು ಅಪಾಯ 
ಕಚ್ಚುತ್ತದೆ, ಕಾಯಿಲೆ ಬಂದ ಮಕ್ಕಳನ್ನು ಚೆನ್ನಾಗಿಟ್ಟರಬೇಕು. 
$ ವರೂಸದ ಆಹಾರ ಕೊಡಬೇಕು. 

ಕ್ಷಯ: ಕ್ಷಯರೋಗ ಇತರ ರೋಗಗಳಂತೆ ಅಲ್ಪಕಾಲದಲ್ಲಿ 
ುಲ್ಬಣಿಸಿ ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಇದರ ಪರಿಣಾಮ ಎಲ್ಲಾ 
ೋೋಗಕ್ಕಿಂತಲೂ ಭಯಂಕರ. ಈ ರೋಗ ಮನುಷ್ಯನನ್ನು ನಿಧಾನ 
ನಾಗಿ ಬಲಿ ತೆಗೆದುಕೊಳ್ಳುವುದು. ಈ ರೋಗಿಗೆ ರಾತ್ರಿ ವೇಳೆ ಕೊಂಚ 
ಕ್ವರವಿರುವುದು, ಶ್ಲೇಷ್ಮದಲ್ಲಿ ರಕ್ತ ಬೆರೆಯುವುದು. ಕೆಮ್ಮು ಕಾಣಿಸಿ 
ಗಳ್ಳು ವುದು. ಈ ಕಾಯಿಲೆ ವಯಸ್ವರಾದವರಿಗೆ ಬರುವುದು ಹೆಚ್ಚು. 
ಗಾಯಿಲೆಯ ಚಿಹ್ನೆ ಕಾಣಿಸಿಕೊಂಡರೆ ವೈದ್ಯರಿಗೆ ತೋರಿಸಿ ಸರಿಯಾದ 
ಕಿಕಿತ್ಸೆ ಪಡೆಯಬೇಕು. 

ರೋಗಿ ತುಂಬ ಐಚ್ಚರಿಕೆಯಿಂದಿರಬೇಕಾಗುತ್ತದೆ. ಪೂರ್ಣ 
ಶ್ರಾಂತಿ ತೆಗೆದುಕೊಳ್ಳ ಬೇಕು. ಬಯಲು ಸೀಮೆಯ ಹವ ಇದಕ್ಕೆ 
ಳೈ ಯದು. ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ. ಆದ್ದ 
ದ ಶುದ್ಧವಾದ ಗಾಳಿ ಯಾವಾಗಲೂ ಸಿಗುವಂತಹ ಸ್ಥಳದಲ್ಲಿ ವಾಸ 
ಕಾಡಬೇಕು, ಬಿಸಿಲು ಗಾಳಿ ಧಾರಾಳವಾಗಿ ಬೀಳುನ ವಾಸಸ್ಥಳ 
ತತ್ಯುತ್ತ ಮವಾದುದು. 

ಕ್ಷಯರೋಗ ಕ್ರಿಮಿಗಳು ಹರಡುವುದು ಉಗುಳಿನಿಂದ, ಕ್ಷಯ 


೧೦೨ 


ಕೋಗಿಯ ಉಗುಳಿನಲ್ಲಿ ಆ ಕ್ರಿಮಿಗಳು ತುಂಬಿರುತ್ತವೆ. ಅದರಿಂದ 
ರೋಗಿ ಕೆಮ್ಮುವಾಗ ಬಾಯಿಗೆ ಬಟ್ಟೆ ಇಟ್ಟು ಕೊಂಡರೆ ಒಳ್ಳೆಯದು. 
ಕೋಗಿಯು ಸಿಕ್ಕಿದಕಡೆ ಉಗುಳದಂತೆ ನೋಡಿಕೊಳ್ಳ ಬೇಕು. ಒಂದು 
ಗೊತ್ತಾದ ಪಾತ್ರೆಯಲ್ಲಿ ಉಗುಳುವಂತೆ ಮಾಡಿ ಆ ಉಗುಳನ್ನು ದೂರ 
ತೆಗೆದುಕೊಂಡು ಹೋಗಿ ಭೂಮಿಯ ಆಳದಲ್ಲಿ ಹೂಳಬೇಕು. ರೋಗಿಯ 
ಎಂಜಲು ಯಾವ ವಿಧದಲ್ಲೂ ಇತರರ ಆಹಾರದೊಡನೆ ಸೇರದಂತೆ 
ನೋಡಿಕೊಳ್ಳ ಬೇಕು. ರೋಗಿ. ಉಪಯೋಗಿಸಿದ ಪಾತ್ರೆಗಳನ್ನು 
ಚೆನ್ನಾಗಿ ಶುದ್ಧಿ ಮಾಡದೆ ಇತರರು ಉಪಯೋಗಿಸಬಾರದು. ಆರೋಗ್ಯ 
ನಿಯಮವನ್ನ ನುಸರಿಸದ ಹೋಟಿಲುಗಳು ಈ ರೋಗ ಹರಡಲು 
ಸಹಕಾರಿ. 

ನೆಗಡಿ: ಸಾಧಾರಣವಾದ ಕಾಯಿಲೆ, ಮೂಗು ಕಟ್ಟ ನಿದ್ರೆ ಬರದೆ 
ತಲೆ ಭಾರವಾಗಿ ಕಾಣುತ್ತದೆ. ಇದು ನೀರು ಮತ್ತು ಆಹಾರ ದೋಷ 
ದಿಂದ ಉಂಟಾಗುತ್ತದೆ. ಹವಾ ಬದಲಾವಣೆಯಿಂದಲೂ ಬರುತ್ತದೆ. 
ನೆಗಡಿ ಕಾಲದಲಿ ಬಿಸಿನೀರನ್ಸೆ ಉಪಯೋಗಿಸಬೇಕು. ಅಹಾರ ಕಮ್ಮಿ 
ತೆಗೆದುಕೊಳ್ಳಬೇಕು. ದ್ರವರೂಸದ ಆಹಾರಮೇಲು. ಬಿಸಿಲಿನಲ್ಲಿ 
ತಿರುಗಬಾರದು, ವಿಶ್ರಾಂತಿ ತೆಗೆದುಕೊಳ್ಳ ಬೇಕು. 

ಕಜ್ಜಿ: ಇದೇಕೆ ಬರುತ್ತದೆ ಗೊತ್ತೆ? ರಕ್ತ ಕೆಟ್ಟು ಅದರಲ್ಲಿ ಒಂದು 
ಬಗೆಯ ವಿಷಕ್ರಿಮಿಗಳು ಸೇರಿದಾಗ ಚರ್ಮದ ಮೇಲೆ ಕಜ್ಜಿ ಏಳುತ್ತದೆ. 
ಕಜ್ಜಿ ಬಂದಾಗ ಕೊಬ್ಬರಿ ಎಣ್ಣೆಯಲ್ಲಿ ಗಂದಕದ ಪುಡಿ ಸೇರಿಸಿ ಚೆನ್ನಾಗಿ 
ಮಸದು, ಅದನ್ನು ಮೈಗೆ ಸವರಿ ಸ್ನಾನ ಮಾಡಬೇಕು. ಕಜ್ಜಿ ಬಂದ 
ವರು ಉಪಯೋಗಿಸುವ ಹಾಸಿಗೆ ಬಟ್ಟೆಯನ್ನು ಇತರರು ಉಪಯೋಗಿ 
ಸಿದರೆ ಆವರಿಗೂ ಕಜ್ಜಿ ಬರುತ್ತದೆ. ಹೀಗೆ ಮಾಡಬಾರದೆಂಬುದು 
ಗೊತ್ತಿಲ್ಲದುದರಿಂದಲೇ ಒಂದು ಮನೆಯಲ್ಲಿ ಒಬ್ಬನಿಗೆ ಕಜ್ಜಿ ಬಂತೆಂದರೆ 
ಆ ಮನೆಯವರೆಲ್ಲರಿಗೂ ಅದು ಹೆರಡಿ ಅಸಹ್ಯವಾಗುವಂತೆ ಎಲ್ಲರೂ ಮೈ 
ತೂರಿಸುತ್ತ ಕೂಡುವುದು. 

ನೀವು ಈ ರೋಗಗಳ ವಿಷಯ ತಿಳಿದುಕೊಂಡಿದ್ದರೆ ಮೇಲು. 
ತಾತ್ಕಾಲಿಕವಾಗಿ ಹೇಗೆ ನಡೆದುಕೊಳ್ಳ ಬೇಕೆಂಬುದು ಗೊತ್ತಾಗು. 


೧೦೩ 


ತ್ತದೆ. ರೋಗ ಸಾಧಾರಣವಾಗಿ ಸಿಡಿಲಿನಂತೆ ಯಾರಿಗೆ ಬೇಕಾದರೂ 
ತಾಕಬಹುದು. ಅದರಿಂದ ಥಿಮ್ಮಿಂದ ಸಾಧ್ಯೈವಾದಷ್ಟು ಎಚ್ಚರಿಕೆ ಉಳ್ಳವ 
ರಾಗಿರಬೇಕು. ಹಾಗಾಗಬೇಕಾದರೆ ಸಾಧಾರಣವಾದ ರೋಗಗಳ 
ವಿಷಯ ತಿಳಿದುಕೊಂಡಿರುವುದು ಮೇಲು. ರೋಗಗಳ ವಿಷಯ ಇಷ್ಟೇ 
ತಿಳಿದುಕೊಂಡರೆ ಸಾಲದು. ಮುಂದೆ ನೀವು ಇನ್ನೂ ಹೆಚ್ಚಾಗಿ ತಿಳಿದು 
ಕೊಳ್ಳ ಬೇಕು. ಮುಖ್ಯವಾಗಿ ರೋಗಿಗಳನ್ನು ಹೇಗೆ ಉಪಚರಿಸಬೇಕೆಂಬು 
ದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳ ಬೇಕಾದುದು ಕರ್ತವ್ಯ. 


ಇನ್ನು ಒಂದು ವಿಷಯ. ನೋಡಿ ಮಕ್ಕಳಿಗೆ ಬಾಲಗ್ರಹೆ 
ವೆಂಬ ಒಂದು ರೋಗ ಬರುತ್ತದೆ. ತಿಳಿಯದ ಜನರು ಯಂತ್ರ 
ಮಂತ್ರಗಳಿಂದ ಅದು ಹೋಗುವುದೆಂದು ನಂಬಿದ್ದಾರೆ. ಅದು ಸಂಭವಿ 
ಸುವುದೇಕೆ? ಎಂಬುದನ್ನು ಅವರು ತಪ್ಪಾಗಿ ತಿಳಿದಿರುವುದರಿಂದ ಹಾಗೆ 
ಮಾಡುತ್ತಾರೆ. ಮಕ್ಕಳಿಗೆ ಅಜೀರ್ಣವಾದರೆ ಈ ರೋಗ ಬರುತ್ತದೆ. 
ಅಜೀರ್ಣವಾಗಿ ಮಲಬದ್ಧತೆ ಹೆಚ್ಚಿದಾಗ ಮಕ್ಕಳ ಮಾಂಸಖಂಡಗಳು 
ಗಂಬಾಗಿ ಹೋಗುತ್ತವೆ, ಕಣ್ಣುಗುಡ್ಲೆ ಮೇಲೆ ಶೇಲಿ ಪ್ರಜ್ಞೆ ತಪ್ಪು 
ತ್ತದೆ. ಹೀಗಾದಾಗ ಕೂಡಲೆ ಮಗುವಿನ ದೇಹವನ್ನು ಸಾಧಾರಣ 
ಬಿಸಿನೀರಿನಲ್ಲಿಟ್ಟು ಶಲೆಗೆ ತಣ್ಣೀರು ಬಟ್ಟೆ ಯನ್ನು ಕಟ್ಟಿ ಬೇಕು. 

ಇನ್ನು ರೋಗಗಳ ವಿಷಯ ಹೆಚ್ಚೆಗೆ ಹೇಳಿ ನಿಮಗೆ ಬೇಸರಿಕೆ 
ತರುವುದು ಬೇಡ. ಆ ವಿಷಯದ ದೊಡ್ಡ ದೊಡ್ಡ ಪುಸ್ತಕಗಳನ್ನು 
ಮುಂದೆ ಓದಿಕೊಂಡು ಹೆಚ್ಚು ಜ್ಞಾನಸಡೆಯಿರಿ. 

ಇನ್ನೂ ನಮ್ಮ ದೇಹದಲ್ಲೇ ಇರುವ ನಮ್ಮ ಕಣ್ಣಾರ ಕಾಣಬಹು 
ದಾದ ಕೆಲವು ಕ್ರಿಮಿಗಳ ವಿಷಯ ಕೇಳಿ. 

ಪರಸುಷ್ಪ ಕ್ರಿಮಿಗಳು: ನಿಮ್ಮ ದೇಹದಲ್ಲಿ ಹೆಲವು ಬಗೆಯ 
ಕ್ರಿಮಿಗಳು ಸೇರಿಕೊಳ್ಳುತ್ತವೆ. ದೇಹದ ಒಳಗೆ ಇರುವವು ಕಲವು, 
ದೇಹದ ಮೇಲೆ ವಾಸಿಸುವವು ಕೆಲವು. ಈ ಕ್ರಿಮಿಗಳೇ ಪರಪುಷ್ಪ 
ಕ್ರಿಮಿಗಳು. 

ಜಂತುಹುಳು: ನಮಗೆ ಹೆಸಿನೆಯಾಗದೆ ಹೋದರೆ, ಹೊಟ್ಟಿ 


೧೦೪ 





ಸಿ 
AN 
ಗನ್ನು 

[uu 


ತಾಗ ಮುದ್‌ 


'ಯಲ್ಲಿ ಸಣ್ಣಗೆ ನೋವುಂಟಾದರೆ, ಅದು ಸಣ್ಣ ಕರುಳಲ್ಲಿರುವ ಜಂತು 

ಹುಳುವಿನಿಂದ ಎಂದು ತಿಳಿಯಬೇಕು. ಈ ಹುಳುಗಳು ೬ ಅಂಗುಲದ 

ವರೆಗೂ ಉದ್ದ ವಾಗಿರುತ್ತವೆ. ಇವು ಚಿಕ್ಕ ಕರುಳಿಂದ ಜಠರಕ್ಕೂ ಆ 
ಮೇಲೆ ಬಾಯಿ ಮೂಗಿನವರೆಗೂ ಹತ್ತಿ 

ಬರುವುದುಂಟು. ಇವು ಒಂದೊಂದು ವೇಳೆ 

ಸ್ನಿ ಕರುಳನ್ನು ಭೇದಿಸಿಕೊಂಡು ಸಹಿತ್ತಜನ 

NN ಕಾಂಗಕ್ಕೆ ಹೋಗಿ ಕಾಮಾಲೆ ರೋಗ 

ಉಂಟುಮಾಡುತ್ತವೆ. ಈ ಹುಳು ಕರುಳಲ್ಲಿ 

ಜಂತು ಹುಳು ಅವಾಂತರ ಮಾಡುವುದರಿಂದ ಮಲಬದ್ದತೆ 

ಬರುತ್ತದೆ. ಆಹಾರ ಸೇರದೆ ಓಕರಿಗೆ ಬರುವುದುಂಟು. ಹೊಟ್ಟೆಯಲ್ಲಿ 

ಕಲಸಿದಂತಾಗಿ ಮನಸ್ಸಿನ ನೆಮ್ಮದಿ ಕೆಡುತ್ತದೆ. ೩ ವರ್ಷದಿಂದ ೧೦ 
ವರ್ಷ ವಯಸಿನ ಮಕ್ಕಳಲ್ಲಿ ಇವು ಹೆಚ್ಚು ಅವಾಂತರ ಮಾಡುತ್ತವೆ. 

ಇದರ ನಿವಾರಣೆಗೆ $ ರ್ರ್ರೇ ಸ್ಯಾಂಟೊರ್ನಿ ಪುಡಿಯನ್ನು ಡಾಕ್ಟ 

ರಿಂದ ತಂದು ರಾತ್ರೆ ನುಂಗಿ ಬೆಳಗ್ಗೆ ಒಂದು ಔನ್ಸ್‌ ಹೆರಳೆಣ್ಣೆ ಕುಡಿದಕೆ 

ಬೇಧಿಯಾಗುತ್ತದೆ. ಆಗ ಈ ಹುಳುಗಳು ಹೊರಗೆ ಬೀಳುತ್ತವೆ. ವರ್ಷ 

ಕ್ಳೊಮ್ಮೆ ಹೀಗೆ ಮಾಡುವುದರಿಂದ ಈ ಹುಳುಗಳ ಹಾವಳಿಯಿಂದ 

ತಪ್ಪಿಸಿಕೊಳ್ಳ ಬಹುದು. 

ಕೊಳ್ಳೆ ಹುಳು: ಈ ಹುಳುವಿನ ಅನಾಂತರ ಬಹೆಳ ಕೆಟ್ಟ ದ್ದು. 

ಇದು ಸಣ್ಣ ವ $ ಅಂಗುಲದವರೆಗೆ ಉದ್ದವಾಗಿರುತ್ತದೆ. EE 
ಕರುಳಲ್ಲಿ ಹತ್ತಾ ರು” ಸೇರಿಕೊಂಡಿರುತ್ತವೆ. 

ಕರುಳಿನ ಒಳಪೊರೆಗೆ ಕಚ್ಚಿಕೊಂಡು ರಕ್ತ 

1 ನ ವನ್ನು ಹೀರುತ್ತನೆ, ನ ಕರುಳಲ್ಲೆಲ್ಲ 

ಭಾಸೆ 1ಎ) ಹ್ಮ ಗಾಯವಾಗುವುದೂ ಉಂಟು. ಇದರಿಂದ 

NR S ರಕ್ತಹೀನತೆಯುಂಬಾಗುತ್ತದೆ. ಈ ಹುಳು 

5 ಗಳುಳ್ಳ ವನು ಸೋಂಬೇರಿಯಾಗಿರುತ್ತಾನೆ. 

ಸೂಕ ಕಾಳುಗಳು: ..ಟವನಲಿ: ಯಾವ ಉತ್ಸಾಹವೂ ಇರುವುದಿಲ್ಲ. 

ಅನನ ಮುಖ ಬಿಳುಚುಗೊಳ್ಳುತ್ತದೆ. ಬುದ್ಧಿ ಮಂದವಾಗುತ್ತದೆ. 


೧೦೫ 


ಮಣ್ಣನ್ನು ತಿನ್ನಬೇಕೆಂಬ ಚಸಲ ಉಂಟಾಗುತ್ತದೆ. ಈ ಕ್ರಿಮಿಗಳು 
ಚರ್ಮಕ್ಕೆ ಸೇರಿದಾಗ ಆಂಗೈ ಅಂಗಾಲುಗಳಲ್ಲಿ ನವೆ ಉಂಟಾಗುತ್ತದೆ. 

ಈ ಕ್ರಿಮಿಗಳು ಬೇರೆಯವರಿಗೆ ಹರಡುವ ರೀತಿ ವಿಚಿತ್ರವಾಗಿದೆ. 
ಈ ರೋಗದಿಂದ ನರಳುವವನು ಮಲವಿಸರ್ಜನೆ ಮಾಡಿದಾಗ ಅದರಲ್ಲಿ 
ಬೇಕಾದಷ್ಟು ಈ ಹುಳುವಿನ ಮೊಟ್ಟೆ ಗಳಿರುತ್ತವೆ. ಈ ಮೊಟ್ಟೆಗಳು 
ಹತ್ತು ದಿನದಲ್ಲಿ ಕ್ರಿಮಿಗಳಾಗಿ ಪರಿಣಮಿಸುತ್ತವೆ. ಆಗ ಯಾರಾದರೂ 
ಅದರ ಮೇಲೆ ಕಾಲಿಟ್ಟರೆ ಆ ಕ್ರಿಮಿಗಳು ಕಾಲಿಗೆ ಅಂಟಿ ಚರ್ಮವನ್ನು 
ಕೊರೆದುಕೊಂಡು ರಕ್ತವನ್ನು ಸೇರುತ್ತವೆ. ಅಲ್ಲಿಂದ ಕರುಳಿಗೆ ಸೇರಿ 
ಅಲ್ಲಿ ಲೀಲಾಜಾಲವಾಗಿ ವೃದ್ಧಿಯಾಗುತ್ತವೆ. ಅಥವಾ ರೋಗಿ ತೊಳೆದು 
ಕೊಂಡ ನೀರಿನಲ್ಲಿ ಈ ಕ್ರಿಮಿಗಳು ಸೇರಿದ್ದು ಇತರರಿಗೆ ಬರುವುದೂ 
ಉಂಟು ಅದರಿಂದಲೇ ಕಾಲಿಗೆ ಎಕ್ಟಡ ಹಾಕದೆ ಜನ ಹೇಸಿಗೆ 
ಮಾಡುವ ಕಡೆ ತಿರುಗಬಾರದು, ಮತ್ತು ಈ ರೋಗಿಗಳೂ ಸಿಕ್ಕಿದ ಕಡೆ 
ಯಲ್ಲಿ ಮಲವಿಸರ್ಜನೆ ಮಾಡಬಾರದು. ಮಲದಮೇಲೆ ಮಣ್ಣು 
ಮುಚ್ಚಬೇಕು. 

ಮೇಲೆ ಹೇಳಿದ ಲಕ್ಷಣಗಳಿಂದ ಹೊಟ್ಟಿ ಯಲ್ಲಿ ಹುಳುಗಳಿವೆ 
ಎಂದು ಗೊತ್ತಾದೊಡೆನೆಯೇ ವೈದ್ಯರಿಗೆ ತೋರಿಸಿ ಚಿಕಿತ್ಸೆ ಸಡೆಯ 
ಬೇಕು. 

ಲಾಡಿಹುಳು; ಲಾಡಿಹುಳು ಹೆಸರಿಗೆ ತಕ್ಕಂತೆ ಚಪ್ಪಟಿಯಾಗಿ 
ಉದ್ದವಾಗಿರುತ್ತದೆ. ದೇಹಕ್ಕಿಂತ ಇದರ ತಲೆ ತುಂಬ ಚಿಕ್ಕದು. 
ಆದರೂ ಅದರ ಆಕಾರ ಬೈರಿಗೆಯಂತಿದ್ದು ಕಚ್ಚಿದಲ್ಲಿ ಕರುಳನ್ನು ಕೊರೆದು 
ರಕ್ತ ಹೀರುವಂತಿದೆ, ಇದು ಕರುಳಲ್ಲಿ 
ಸೇರಿ ಕೊಕ್ಳೆಹುಳುವಿನಂತೆಯೇ ರಕ್ತ 
ಹೀರುತ್ತದೆ. ಈ ಹುಳು ಕರುಳಲ್ಲಿದ್ದರೆ 
ಸ ತಲೆನೋವು ಬರುತ್ತದೆ. ತಲೆತಿರುಗು 
| ಬರುವುದೂ ಉಂಟು, ಈ ಕ್ರಿಮಿಗಳು 
ಹಂದಿಮಾಂಸ ತಿನ್ನುವರಿಗೆ ಬರು 
ವುದು ಹೆಚ್ಚು. ಅಲ್ಲದೆ ನಾಯಿ. 





೧೦೬ 


ಬೆಕ್ಕುಗಳ ಕರುಳಲ್ಲಿ ಈ ಕ್ರಿಮಿಗಳಿರುವುದರಿಂದ ಅವು ನಮ್ಮ ಮೈಯನ್ನು 
ನೆಕ್ಸಿದಾಗ ಆ ಎಂಜಲಿನಲ್ಲಿ ಈ ಹುಳುವಿನ ಮೊಟ್ಟಿ ಗಳಿದ್ದು ಹೆಗೋ 
ನಮ್ಮ ದೇಹವನ್ನು ಸೇರಿ ಅಲ್ಲಿ ಮರಿಯಾಗಿ ವೃದ್ಧಿ ಯಾಗುತ್ತವೆ. 

ಕಿಲುಮೆ ಹುಳು: ಕೆಲುಮೆಹುಳು ಸುಮಾರು ಅರ್ಥ ಅಂಗುಲ 
ಉದ್ದವಾಗಿದ್ದು ಬೆಳ್ಳಗಿರುತ್ತವೆ. ಇವು ಸಾಧಾರಣವಾಗಿ ದೊಡ್ಡ ಕರು 
ಳಿನ ಕೊನೆಯಲ್ಲಿರುತ್ತವೆ. ಇವು ಆಸನದ ಒಳಗೆ ಮತ್ತು ಸುತ್ತಲೂ ನವೆ 
ಯನುಂಟುಮಾಡುತ್ತವೆ. ಹರಳೆಣ್ಣೆ ತೆಗೆದುಕೊಳ್ಳು ವುದರಿಂದ ಮಲ 
ದೊಡನೆ ಇವು ಹೊರಗೆ ಬರುವುವು. 

ಇದುವರಿಗೆ ನಮ್ಮ ದೇಹದೊಳಗೆ ಇರಬಹುದಾದ ಕ್ರಿಮಿಗಳ 
ವಿಷಯ ಹೇಳಿದೆ. ಈಗ ನಮ್ಮ ದೇಹೆದಮೇಲೆ ನಮಗೆ ಕಾಣುವಂತೆ 
ಇರಬಹುದಾದ ಕ್ರಿಮಿಗಳ ವಿಷಯಗಳನ್ನು ತಿಳಿಯೋಣ. ಹೇನು 
ಕೂರೆ, ತಿಗಣೆ ಇವು ಈ ಜಾತಿಗೆ ಸೇರಿದುವು. 

ಹೇನು: ತಲೆಯ ಕೂದಲಲ್ಲಿ ಸೇರುವ ಕ್ರಿಮಿ. ತಲೆ ಕೊಳಕಾದರೆ 
ಆಗ ಇದು ಬರುತ್ತದೆ. ಕೂರಿ ಮೈಮೇಲಿನ ಕೊಳಕು ಬಟ್ಟೆಯಲ್ಲಿರುತ್ತದೆ. 
ಇವು ಒಬ್ಬರ ಮೈಯಿಂದ ಇನ್ನೊಬ್ಬರ ಮೈಗೆ ಹರಡುತ್ತವೆ. ರೋಗಿಯ 
ದೇಹದ ಹೇನು, ಕೂರೆ ನಿರೋಗಿಯಲ್ಲಿ ರೋಗವನ್ನುಂಟುಮಾಡಬಲ್ಲದು. 

ನೀವು ನಿತ್ಯ ಮ್ಳ ಕೊಳೆ ಹೋಗುವಂತೆ ಸಾಬೂನೋ ಸೀಗೆ 
ಪುಡಿಯೋ ಹಾಕ ಸ್ನಾನಮಾಡಬೇಕು. ಮಡಿ ಬಟ್ಟೆಗಳನ್ನು ತೊಡ 
ಬೇಕು. ಯಾವ ಕ್ರಿಮಿಗಳಿಗೆ ಆಗಲಿ ಆಶ್ರಯ ಕೊಡದೆ ಇರಬೇಕಾದರೆ 
ಅಚ್ಚುಕಟ್ಟಾಗಿರಬೇಕು. 

ತಿಗಣೆ: ಇದರ ಕಾಟ ಸಾಕಪ್ಪ ಸಾಕು! ಇದು ರಾತ್ರಿ ನಿದ್ದೆ 
ಕೊಡುವುದಿಲ್ಲ. « ಇರುಳು ತಿಗಣೆಯ ಕಾಟ' ದಂತೆ ಎಂದು ಗಾದೆಯೇ 
ಆಗಿಹೋಗಿದೆ. ಹಾಸಿಗೆಯಲ್ಲೋ ಗೋಡೆಯ ರಂಧ್ರೆಗಳಲ್ಲೊ ಕುರ್ಚೆ 
ಮೇಜಿನ ಸಂದುಗಳಲ್ಲೋ ಸೇರಿದ್ದು ರಾತ್ರಿಯಾಗುತ್ತಲೂ ದೇಹವನ್ನು 
ಮುತ್ತಿ ರಕ್ತ ಹೀರಲು ಪ್ರಾರಂಭಿಸುತ್ತವೆ. ದೇಹದ ರಕ್ತ ಹೋಗುವು 
ದಷ್ಟೇ ಅಲ್ಲದೆ ರಾತ್ರಿಯೆಲ್ಲವೂ ನಿದ್ದೆಯೂ ಕೆಟ್ಟು ದೇಹ ಬಳಲುತ್ತದೆ. 
ಹೀಗಾದಾಗ ಯಾವ ಕಾಯಿಲೆಯಾದರು ಬರುವುದು ಸಾಧ್ಯ. 


೧೦೬೭ 


ಈ ಕ್ರಿಮಿಗಳಿಗೆ ಅವಕಾಶ ಕೊಡದಂತೆ ಹಾಸಿಗೆ ಬಟ್ಟಿ ಗಳನ್ನು 
ದಿನವೂ ಬಿಸಿಲಿನಲ್ಲಿ ಒಣಗಿಸಬೇಕು. ಗೋಡೆಯಲ್ಲಿ ರಂಧ್ರಗಳಿಲ್ಲದಂತೆ 
ಮುಚ್ಚಬೇಕು. ಕುರ್ಚಿ, ಮೇಜಿನ ಸಂದುಗಳಿಗೆಲ್ಲ ಡಿ. ಡಿ. ಓಟ. ಪುಡಿ 
ಯನ್ನು ಚಲ್ಲಬೇಕು, 

ಹೀಗೆ ಎಚ್ಚರಿಕೆಯಿಂದಿದ್ದು ಈ ಕ್ರಿಮಿಗಳ ಉಪದ್ರವವನ್ನು 
ತಪ್ಪಿಸಿಕೊಳ್ಳ ಬಹುದು. 

ಈ ನಿಮ್ಮ ದೇಹಕ್ಕೆ, ಇಷ್ಟು ಶತೃಗಳು? 

ಹೌದು ಉತ್ತಮಪ್ರಾಣಿಗಳ ಪ್ರಕೃತಿ ನಿಯಮವೇ ಅದು. ಸೃಷ್ಟಿ 
ಯಲ್ಲಿಒಂದಕ್ಕೆ ಇನ್ನೊಂದು ಶತೃ; ಒಂದಕ್ಕೆ ಇನ್ನೊಂದು ಆಹಾರ. 
ಹಾಗಿಲ್ಲದೆ ಉದ್ಭವ ಹೇಗಾಗುತ್ತಿತ್ತು? ಈ ಜೀವನದ ಹೋರಾಟಿದಲ್ಲಿ 
ಯಾವ ಪ್ರಾಣಿ ಹೆಜ್ಜೆ ಹೆಜ್ಜೆಗೂ ಒದಗಿದ ಕಷ್ಟನಷ್ಟಗಳನ್ನು ಎಚ್ಚರಿಕೆ 
ಯಿಂದ ಸುರಕ್ಷಿತವಾಗಿ ಎದುರಿಸಿ ಮುಂದುವರಿಯಿತೊ ಅದು ಪೀಳಿಗೆ 
ನೀಳಿಗೆಗೆ ವೃದ್ಧಿ ಹೊಂದುತ್ತ ಬಂತು. 


ನೀನು ಸರಿಣಾಮವಾದವನ್ನು ಓದಿದರೆ ಅದು ನಿನಗೆ ಗೊತ್ತಾಗು 
ತ್ತದೆ. ಆದಿಯಲ್ಲಿ ಈ ಭೂಮಿಯಮೇಲೆ ಗಿಡಗಂಟಿಯಾಗಲಿ, ಮತ್ತಾವ 
ಪ್ರಾಣಿಯಾಗಲಿ ಇರಲಿಲ್ಲ. ಎಷ್ಟೋ ಕೋಟ ವರುಷಗಳ ಹಿಂಜಿ 
ಮೊದಲು ಚೇವೋದಯವಾಯಿತು. ಆಜೀವಿಗಳು ಕಣ್ಣಿಗೆ ಕಾಣದಂತಹ 
ಸೂಕ್ಸ್ಸಾ ಓದುಗಳು. ಆ ಅಣುಗಳ ಜೀವನ ಯಾತ್ರೆಯೇ ಈಗಿನ ಪ್ರಾಣಿ 
ಕೋಟಿಗೆ ಕಾರಣ. ನೀವು ಕೇಳಿಲ್ಲ ಮಂಗನಿಂದ ಮಾನವನಾಗಿದ್ದಾ 
ನೆಂದು? ಮಾನವನ ಪೂರ್ವಿಕ ಮಂಗ. ಮಂಗನ ಪೀಳಿಗೆಯಲ್ಲಿ 
ಕಿಂಚಿತು ಕಿಂಚತು ಪರಿಣಾಮಗೊಂಡು ಮಾನವತೆಗೇರಿತು. ಈ ಕಥೆ 
ದೊಡ್ಡದು ; ನೀವೂ ತಿಳಿ ಸುಬೀಕಾದುದು. 

ದೇಹದ ರಚನೆ ವಿಷಯವಾಯಿತು, ದೇಹದಲ್ಲಿನ ವನಖ್ಯವಾದ 
ಅಂಗಳ ವಿಷಯ, ಮತ್ತು ನಾವು ತಿನ್ನಬೇಕಾದ ಆಹಾರದ ವಿಷಯ 
ವನ್ನು ಸಂಕ್ಷೇಪವಾಗಿ ಯೋಚನೆಮಾಡಿದ್ದೇನೆ. ಕೊನೆಗೆ ದೇಹಕ್ಕೆ 
ಸಮಯ ಕಾಯ್ದು ಕೇಡುಂಟುಮಾಡುನೆ ಕ್ರಿಮಿಕೀಟಗಳ ವಿಷಯದಲ್ಲೂ 


೧೦೮ 


ಮಾತಾಡಿಬಿವು. ಈ ಜ್ಞಾನದಿಂದ ನಿಮ್ಮ ದೇಹ ಸುರಕ್ಷಿತನಾಗಿಡಲು. 
ಪ್ರಯತ್ನ ಸಡಬೇಕು. 

ದೇಹ ಹದಗೆಟ್ಟಿರೆ ತಾಕ್ಷಣಿಕವಾಗಿ ಸರಿಮಾಡಿಕೊಳ್ಳಲು ಔಷದಿ 
ಬೇಕಾಗುತ್ತದೆ. ಆದರೆ ನಿಮ್ಮ ಆರೋಗ್ಯಕ್ಕೆ ನಿಜವಾದ ಆಧಾರ 
ಪ್ರಕೃತಿ. ನಿಮ್ಮ ದೇಹದ ಪ್ರತಿಯೊಂದು ಕಣಕ್ತೂ ಪ್ರಕೃತಿ ಶಕ್ತಿ 
ಯಾದ ಬಿಸಿಲು, ಶುದ್ಧಗಾಳಿ, ಶುದ್ಧ ನೀರು, ಜೊತೆಗೆ ಶರೀರ ಶ್ರಮದ 
ಕೆಲಸ ಇವುಗಳು ಸಾಕಾದಷ್ಟು ದೊರೆಯುತ್ತಿರಬೇಕು. ಇಷ್ಟೇ ಅಲ್ಲದೆ 
ನಿಮ್ಮ ದೇಹಕ್ಕೆ ಅಗತ್ಯವಾದ ಆಹಾರ ಮತ್ತು ವಿಶ್ರಾಂತಿ ಸಿಗುವಂತಿರ 
ಬೀಕು. ಆಗ ದೇಹ ಸುರಕ್ಷಿತವಾಗಿ ಆರೋಗ್ಯವಾಗಿ ಪ್ರಯೋಜನಕಾರಿ 
ಯಾಗುತ್ತದೆ. ಅದರಿಂದ ಪ್ರಕೃತಿಯೆ ನಿಮಗೆ ಸರಿಯಾದ ವೈದ್ಯನಂತಿ 
ರುವಂತೆ ನೋಡಿಕೊಳ್ಳ ಬೇಕು. 

ನೀವು ದೇಹದ ವಿಷಯ ಇಷ್ಟು ತಿಳಿದುಕೊಂಡಿದ್ದೀರಿ. ಹೀಗಿರು 
ವಾಗ ಯಾರಿಗಾದರು ಅಕಸ್ಮಾತ್ತು ಅಪಾಯ ಸಂಭವಸಿದರೆ, ಬಿದ್ದು 
ಮೂಳೆ ನೋವಾದರೆ, ಚರ್ಮ ಕಿತ್ತು ರಕ್ತ ಬಂದರೆ ಅವರನ್ನು ಉಪ 
ಚರಿಸಲು ಅಥವಾ ಡಾಕ್ಟರು ಬರುವವರೆಗೆ ವಿಷಮಿಸದಂತೆ ನೋಡಿ 
ಕೊಳ್ಳಲು ನಿಮಗೆ ಗೊತ್ತಿರಬೇಕು. 


ಆ ಬಗೆಯ ಚಿಕಿತ್ಸೆಗೆ ಪ್ರಥಮ ಚಿಕಿತ್ಸೆ ಎಂದು ಹೇಳುತ್ತಾರೆ 
ಆ ವಿಷಯಕ್ಕೆ ಈಗ ಬರೋಣ, 


ದೇಹರಕ್ಷಣೆ ಅಧ್ಯಾಯದ ಸಂಕ್ಷೇಪ 


1ಕಾಹಾಜಾಸಾಖಣಾಶಸಯುಯಹುವಹಾಜುಸಯ ರಾ 


ರೋಗಕ್ಕೆ ಕ್ರಿಮಿಗಳು ಕಾರಣ: 


ದೇಹಕ್ಕೆ ಸಂಭವಿಸುವ ಎಲ್ಲಾ ರೋಗಗಳಿಗೂ ಸೂಕ್ಷ್ಮವಾದ ಕ್ರಿಮಿಗಳು 
ಕಾರಣ, ಬಗೆಬಗೆಯ ಕ್ರಿಮಿಗಳು ಬಗೆಬಗೆಯ ಕೋಗಗಳನ್ನು ತರುತ್ತನೆ, 


ಕ್ರಿಮಿಗಳು ದೇಹಕ್ಕೆ ಉಚ್ಛಾ,ಸಿಸುವ ಗಾಳಿ, ಕುಡಿಯುವಸೀರು, ತಿನ್ನುವ 
ಆಹಾರ ಇವುಗಳ ಮೂಲಕ ಸೇರುತ್ತವೆ. ಅಲ್ಲದೆ ಸೊಳ್ಳೆ, ನೊಣ, ಚಿಗಟ್ಕ 
ತಿಗಣೆ, ಹೇನು ಕೂರೆ ಇವುಗಳಿಂದಲೂ ರೋಗಕ್ರಿ ಮಿಗಳು ದೇಹದಿಂದ ದೇಹಕ್ಕೆ 
ಹರಡಲವನಕಾಶವಿದೆ, 


ಅದರಿಂದ ಯಾನಾಗಲು ಶುದ್ಧ ಗಾಳಿ ಸೇವಿಸಬೇಕು ಶುದ್ಧ ನೀರು ಕುಡಿಯೆ 
ಬೇಕ್ಕು ಶುಚಿಯಾದ ಅಹಾರ ಸೇನಿಸಬೇಕು. ಕ್ರಿಮಿಗಳನ್ನು ಹರಡುವ ಹೀಟಿ 
ಗಳನ್ನು ನಾಶಮಾಡಬೇಕು. 


ಕೆಲವು ಭೀಕರವಾದ ಅಂಟು ರೋಗಗಳು : 

ಮಲೇರಿಯಜ್ವರ : ಇದರಿಂದ ಭಾರತದಲ್ಲಿ ಸುಮಾರು 4೦ಲಕ್ಷ ಜನರು 
ಪ್ರತಿನರ್ಷವೂ ಸಾವಿಗೀಡಾಗುತ್ತಾರೆ. ಅನಾಫಿಲಿಸ್‌ ಎಂಬ ಸೊಳ್ಳೆ ಈ ಮಲೇರಿಯ 
ಜ್ವರ ಜನರಲ್ಲಿ ಹರಡಲು ಕಾರಣವಾಗುತ್ತದೆ. 


ಈ ಜ್ವರ ವಾಸಿಯಾಗ Rr ಕ್ರಿನೆ ೯ ಔಸಧಿ ನುಂಗಬೇಕು. ಸೂಜಿ 
ಮದ್ದು ಚುಚ್ಚಿ ಸಿಕೊಳ್ಳ ಬೇಕು, 


ಪ್ರೊ ಕೋಗ ತ ತಡೆಯಲು ಸೊಳ್ಳೆ ಕಡಿತ ತಪ್ಪಿಸಿಕೊಳ್ಳಬೇಕು. 
ಹಾಗಾಗಬೇಕಾದರೆ ಸೊಳ್ಳೆ ವೃದ್ಧಿಯಾಗದಂತೆ ನೋಡಿಕೊಳ್ಳಬೇಕು, ಇರುವ 
ಸೊಳ್ಳೆಗಳನ್ನು ನಾಶಮಾಡಬೇಕು, ಕೊಳೆತ ನೀರು, ಜೌಗು ಪ್ರದೇಶ ಸೊಳ್ಳೆ 
ವೃದ್ಧಿ ಯಾಗುವ ಸ್ಥಳ ಆ ನೀರಿಗೆ ಅಥವಾ ಆ ಸ್ಥಳದಲ್ಲಿ ಡಿ.ಡಿ.ಟ, ಕ ವ್ಯಾರಿಸ? 
ರ್ರೀ ಪುಡಿಯನ್ನು ಚಲ್ಲಿದರೆ ಸೊಳ್ಳೆಗಳು ನಾಶವಾಗುತ್ತದೆ. 


ಪ್ಲೇಗು: ಪ್ಲೇಗು ಕಾಹಿಲೆ ಹರಡಲು ಇಲಿಗಳ ಮೈಮೇಲಿರುವ ಚಿಗಟ 
ಕಾರಣ, ಈ ಕಾಹಿಲೆ ಮೊದಲು ಇಲಿಗೆ ಬರುತ್ತದೆ, ಆ ಸರಿಗಳ ಮೈ ಮೇಲೆ 
ವಾಸಮಾಡುವ ಚಿಗಟಗಳು ರೋಗಕ್ರಿಮಿಗಳನ್ನು ಹೊತ್ತು ಮನುಷ್ಯರನ್ನು ಕಚ್ಚಿ 
ಅಲ್ಲಿ ಆ ಕ್ರಿಮಿಗಳನ್ನು ಬಿಡುತ್ತವೆ, ಅದರಿಂದ ಜನರು ರೋಗಕ್ಕೆ ಈಡಾಗುತ್ತಾರೆ, 


ವಿಪರೀತ ಜ್ವರಬಂದು ತೊಡೆ, ಕಂಕುಳು ಸಂದುಗಳಲ್ಲಿ ಗಂಟು ಬಾತು 
ಕೊಳ್ಳುವುದು ಈ ರೋಗದ ಲಕ್ಷಣ. ಈ ರೋಗ ಹತ್ತಿರ ಕಾಣಿಸಿಕೊಂಡೊಡನೆಯೆ 
ಡಾಕ್ಟೆರಿಂದ ಇನಾಕ್ಕುಲೇರ್ಸ್ಹ ಮಾಡಿಸಿಕೊಳ್ಳಬೇಕು. 

ವಾಸಸ್ಥಳಗಳಲ್ಲಿ ಇಲಿಗಳು ಸೇರದಂತೆ ನೆಲ ಗೋಡೆಗಳನ್ನು ಭದ್ರ ಮಾಡು 
ವುದು ಈ ರೋಗ ಹರಡದಂತೆ ಮಾಡಲು ಮಾರ್ಗ. 


ಕಾಲರಾ: ಈ ರೋಗವೂ ಪ್ಲೇಗಿನಂತೆಯೇ ಅನಿಸ್ಟ ಕಾರಿ, ರೋಗ 
ತಾಕಿದ ಮನುಷ್ಯನು ಒಂದೇ ಸಮನೆ ವಾಂತಿ ಭೇಧಿಗೀಡಾಗಿ ಕೊಂಚ ಕಾಲದಲ್ಲೇ 
ಸಾಯುವನು. ಈ ರೋಗಿಯೆ ವಾಂತಿ ಅಥವಾ ಬೇಧಿಯೆ ಮೇಲೆ ಕುಳಿತ ನೊಣ 
ಗಳು ಬೇರೆಯವರ ಆಹಾರದ ಮೇಲೆ ಕೂಡುವುದರಿಂದ ಈ ರೋಗ ಹರಡುತ್ತದೆ, 


ಕೊಳೆತ ಫೀರು ಹಾದಿಬೀದಿಯೆಲ್ಲಿ ಮುಚ್ಚದೆ ಮಾರುವ ತಿಂಡಿ ಪದಾರ್ಥ 
ಇವುಗಳ ಸೇವನೆಯಿಂದ ಈ ರೋಗ ಬರುತ್ತದೆ, 


ಈ ರೋಗ ಹತ್ತಿರದಲ್ಲಿ ಕಾಣಿಸಿಕೊಂಡಾಗ ಕಾಲರಾ ಇನಾಕ್ಕುಲೇರ್ಸ 
ಮಾಡಿಸಿಕೊಳ್ಳಬೇಕು, ಯಾವಾಗಲು ಶುದ್ಧವಾದ ಕಾಯಿಸಿದೆ ನೀರು ಕುಡಿಯ 
ಬೇಕು. ಹಾದಿ ಬೀದಿಯಲ್ಲಿ ಸಿಕ್ಕು ವುದನ್ನೆ ಲ್ಲ ತಿನ್ನಬಾರದು. ಹಸಿ ಪದಾರ್ಥ ಶುದ್ದಿ 
ಮಾಡದ ಉಪಯೋಗಿಸಬಾರದು, 


ನಿಷಮಶೀತಜ್ಯರ: ಈ ಜ್ವರಕ್ಕೆ ಗಡಿ ಜ್ವರವೆಂದು ಹೇಳುತ್ತಾರೆ, ಇದು 
೧೪, 3೧, ೪೮ ಹಾಗೆ ಒಂದೊಂದು ಗಡಿಯೆಕಾಲ ಕಾಡುವುದು, ಈ ರೋಗ 
ಕಾಣಿಸಿಕೊಂಡಾಗಲೂ ಕೂಡ ಇನಾಕ್ಕುಲೇರ್ಸ ಮಾಡಿಸಿಕೊಳ್ಳಬೇಕು, ಈ 
ರೋಗ ಹರಡಲು ನೊಣ ಕಾರಣ. 


ರೋಗಿಯನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಔಷಧಿಗಿಂತಲೂ 
ಉಪಚಾರೆ ಕಾಹಿಲೆ ವಾಸಿಯಾಗಲು ಹೆಚ್ಚು ಸಹಕಾರಿ. 


ಕ್ಷಯ : ಕ್ಷಯ ರೋಗ ಇತರ ರೋಗಗಳಂತೆ ತಕ್ಷಣ ಉಲ್ಬಣಿಸಿ ಕೊಳ್ಳು 
ವುದಿಲ್ಲ ಆದರೆ ಈ ರೋಗದ ಪರಿಣಾಮ ಭಯಂಕರ, ಇದು ರೋಗಿಯನ್ನು 
ನಿಧಾನವಾಗಿ ಬಲಿ ತೆಗೆದುಕೊಳ್ಳು ವುದು, 


ಈ ರೋಗ ರೋಗಿಯು ಉಗುಳಿನ ಸಂಪರ್ಕದಿಂದ ಹರಡುತ್ತದೆ. 
ರೋಗಿಯ ಎಂಜಲು ಯಾವರೀತಿಯೆಲ್ಲೇ ಆಗಲಿ ಅರೋಗ್ಯವಂತರೆ ದೇಹದಲ್ಲಿ 
ಸೇರಿದರೆ ಅವರಿಗೂ ರೋಗ ತಾಗುವುದು ಖಂಡಿತ, ಈ ರೋಗಿಯ ಶ್ವಾಸಕೋಶ 
ಕೆಮ್ಮಿ ರಾತ್ರಿ ಹೊತ್ತು ಮ್ಳ ಬಿಸಿಯಾಗಿ ಸಣ್ಣ ಕೆಂಬಲು ಕಾಣಿಸಿಕೊಳ್ಳುತ್ತದೆ. ಕೆಮ್ಮಿ 
ದಾಗ” ಕೊ ಶ್ಲೆ ಸ್ಮ ದಲ್ಲಿ ರಕ ಕ್ರ ಬೀಳುವುದೂ ಉಂಟು, 


ಈ ಚಾಡಿ ಕಾಣಿಸಿ ಕಂಡೊಡನೆಯೇ ಡಾಕ್ಟರಿಗೆ ತೋರಿಸಬೇಕು, 
ಒಳ್ಳೆಯ ಗಾಳಿ ಒಳ್ಳೆಯೆ ಆಹಾರ, ಬಿಸಿಲು ಯಥೇಚ್ಛ ಗಿ ಸಿಗುವಂತೆ ಮಾಡ 
ಬೇಕು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಡೆಯಬೇಕು. 
ಸಿಡುಬು: 

ಇದು ಮಕ್ಕ ಳಿಗೆ ಬರುವುದು ಹೆಚ್ಚು, ಮೈಮೇಲೆಲ್ಲ ಹುಣ್ಣೆದ್ದು ತುಂಬ 
ಸಂಕಟ ಕೊಡುವುದು ಕಾಹಿಲೆವಾಸಿಯಾದರೂ ಹುಣ್ಣಿನ ಕಲೆಯಿಂದ ಮುಖನೆಲ್ಲ 
ವಿಕಾರವಾಗುವುದು, ಒನ್ಮೊಮ್ಮೆ ಕುರುಡೂ ಉಂಬಾಗುವುದು, 

ಈ ಕಾಯಿಲೆ ಬರದಂತೆ ತಡೆಯಲು ಮಕ್ಕಳಾದಾಗಿನಿಂದಲೇ ದೇವಿ ಹಾಕಿಸ 
ಬೇಕು. 


ಪೆಥಮ ಚಿಕಿತ್ರೆ 


ನಿಮಗೆ ಗೊತ್ತು, ಪ್ರತಿಯೊಂದು ಮನೆಯಲ್ಲೂ ಯಾರಾದರು 
ಕೈಕುಯ್ಬಕೊಂಡೋ, ಅಟ್ಟದ ಮೇಲಿಂದ ಬಿದ್ದೋ, ಹಂತ 
ದಿಂದ ಜಾರಿ ಉರುಳಿಯೋ, ಏನೋ ಕುಟ್ಟುತ್ತ ಕೈ ಜೆಜ್ಜಿಕೊಂಡೋ 
ಇಲ್ಲವೆ ಗೊತ್ತಾಗದೆ ವಿಷ ಮಿಶ್ರದ ಏನನ್ನೊ ಕುಡಿಯೋ ಬಾಥೆ 
ಗೊಳಗಾಗುತ್ತಾರೆ. ಒಮ್ಮೊಮ್ಮೆ ನೀರಿನಲ್ಲಿ ಮುಳುಗಿ ಇಲ್ಲವೆ ಕತ್ತಿ 
ನಲ್ಲಿ ಉರುಳು ಬಿದ್ದು ಶ್ವಾಕಬಂಧೆನಕ್ಕೆ ಕಾರಣನಾಗಿ ಕಸ್ಟಕ್ಟೀಡಾಗು 
ತ್ತಾರೆ. ಇದಿಲ್ಲದಿದ್ದರೂ ಏನೊ ಕಾರಣದಿಂದ ಗಾಬರಿಗೊಳೆಗಾಗಿ ಪ್ರಜ್ಞೆ 
ತಸ್ಪುತ್ತಾರೆ. ಈ ಸಂದರ್ಭದಲ್ಲಿ ಸರಿಯಾಗಿರುವನರೂ ಗಾಬರಿಗೊಂಡು 
ಹುಚ್ಚಾ ಬಟ್ಟೆ ವರ್ತಿಸುವುದರಿಂದ ತೊಂದರೆಗೀಡುದನರಿಗೆ ಅನೇಕ 
ವೇಳೆ ಬೇನೆ ಹೆಚ್ಚುತ್ತದೆ; ಒನ್ಮೊನ್ಮೆ ಸಾವೂ ಒನಗುತ್ತದೆ. 

ಅದರಿಂದ ಅಂತಹೆ ಸಂದರ್ಭದಲ್ಲಿ ಪ್ರತಿಯೊಬ್ಬನೂ ಅನುಸರಿಸ 
ಬೇಕಾದ ರೀತಿಯನ್ನು ತಿಳಿದುಕೊಂಡು, ಹಾಗೆ ನಡೆದರೆ ಎಲ್ಲರಿಗೂ 
ಸುಖ. 

ಯಾವನಿಗಾದರೂ ಗಾಯವಾದಾಗ ಅಥವಾ ಹಠಾತ್ತಾಗಿ ಯಾವ 
ನಾದರೂ ಖಾಯಿಲೆ ಬಿದ್ದಾಗ ವೈದ್ಯನ ಸಹಾಯಕ್ಕೆ ಹೇಳಿಕಳುಹಿಸ್ಫ 
ವುದಕ್ಕೂ, ವೈದ್ಯನು ಬರುವುದಕ್ಕೂ ಮಧ್ಯೆದ ಕಾಲಾವಧಿಯಲ್ಲಿ ಅವ 
ನನ್ನು ರಕ್ಸಿಸಲು, ಸ್ಥಿತಿ ಹೆತೋಟಿ ಮೀರಿ ಹೋಗುವುದನ್ನು ತಡೆಯಲು 
ಪ್ರಾಯಶಃ ಅನಿವೇಕನಾದ ರೀತಿಯಲ್ಲಿ ಪ್ರಯತ್ನ ತೆಗೆದುಕೊಳ್ಳುವು 
ದನ್ನು ತಪ್ಪಿಸಲು ಸಾಧ್ಯವಾದ ಚಿಕಿತ್ಸೆ ಕಾರ್ಯಗಳನ್ನು ಮಾಡಬೇಕಾಗ 
ಬಹುದು. ಹೀಗೆ ಮಾಡುವ ಕಾರ್ಯಕ್ಕೆ ಪ್ರಥಷು ಚಿಕಿ ಶ್ಸಯೆನ್ನುತ್ತಾರೆ 

ಪ್ರಥಮ ಚಿಕಿತ್ಸೆ ನಡೆಸುವವನ ಪಾತ್ರ ಬಹು ಉಪಕಾರಿಯಾ 
ದುದು. ಏಕೆಂದರೆ ಇನನು ಸರಿಯಾಗಿ ವರಾಡಿದ ಕಾರ್ಯದಿಂದ ವೈದ್ಯನ 
ಕೆಲಸ ಸುಗಮವಾಗುತ್ತದೆ. ವಿಸತ್ತುಂಟಾದ ಕ್ಷಣಕ್ಕೇ ಪರಿಹಾರ 
ಒದಗಿ ಕಷ್ಟ ನಿವಾರಣೆಯಾಗುತ್ತದೆ ಅಥವಾ ಕಷ್ಟ ನಿನಾರಣಿಗೆ ಕಾ ರಣಿ 
ವಾಗುತ್ತದೆ. 


೧೧೦ 


ತೊಂದರೆಗಳು ಹೆಲವು. ಯಾವಾಗಲೂ ಅನಿರೀಕ್ಸಿತವಾಗಿಯೇ 
ಬರುತ್ತವೆ. ಅದರಿಂದ ಮನೆಯಲ್ಲಿ ಪ್ರಥಮ ಚಿಕಿತ್ಸೆಯ ಉಪಕರಣ 
ಗಳನ್ನು ಶೇಖರಿಸಿ ಇಡಬೇಕು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಬಹಳ 
ಹೆಚ್ಚಿನ ಪ್ರಮಾಣದಲ್ಲಿ ರಕ್ತಸ್ರಾವವಾಗುವುದನ್ನು ನಿಲ್ಲಿಸುವುದು, 
ಕೃತಕ ಉಸಿರಾಟನನ್ನೇರ್ಸಡಿಸುವುದು, ಗಾಯಗಳಿಗೆ ಪಟ್ಟ ಕಟ್ಟು 
ವುದು. ಏಟುಗಳು ಬಿದ್ಬಡೆಗೆ ಔಷಧಿ ಹಾಕಿ ಬಟ್ಟಿ ಕಟ್ಟುವುದು, ಗಾಯ 
ಗೊಂಡವರನ್ನು ಅಪಾಯ ಸ್ಥಳಗಳಿಂದ ಬೇರೆಡೆಗೆ ಒಯ್ಯುವುದು 
ಇವೇ ಮೊದಲಾದ ಪ್ರಥಮ ಚಿಕಿತ್ಸೆಯ ಕಾರ್ಯಗಳನ್ನು ಉತ್ತಮ 
ವಾದ ಶಿಕ್ಷಣ ಸಡೆದು ಅಭ್ಯಾಸ ಮಾಡಬೇಕು. ಯುದ್ಧಗಳನ್ನು ಕುರಿತು 
ಪುಸ್ತಕಗಳನ್ನು ಓದುವುದರಿಂದ ಯುದ್ಧಮಾಡುವ ಬಗೆಯನ್ನು ಸನಿ 
ಕನೂ, ಬೇರೆಬೇರೆ ಪಾಠಕ್ರಮಗಳನ್ನೋದುವುದರಿಂದ ಆಡಿಗೆ ಮಾಡು 
ವುದನ್ನು ಗೃಹಿಣಿಯೂ ಹೇಗೆ ಕಲಿಯಲಾರರೋ ಹಾಗೆಯೇ ಪ್ರಥಮ 
ಚಿಕಿತ್ಸೆಯ ಬಗೆಗಳನ್ನು ಓದುವವುದರಿಂದಲೇ ಅವುಗಳ ಪ್ರಯೋಗ 
ಮಾರ್ಗಗಳನ್ನು ತಿಳಿದುಕೊಳ್ಳಲೂ, ಕಲಿಯಲೂ ಆಗುವುದಿಲ್ಲ. 

ಶಾಂತವಾದ ಮತ್ತು ಸನನಾಧಾನವಾದ ವಾತಾವರಣದಲ್ಲಿ ಎಷ್ಟೆ 
ಅಭ್ಯಾಸ ಮಾಡಿದರೂ ಅದು ನಿಜವಾದ ಪರಿಸ್ಥಿತಿಗೆ ವ್ಯಕ್ತಿಯನ್ನು 
ಖಂಡಿತವಾಗಿಯೂ ಸಿದ್ದಗೊಳಿಸಲಾರದು. ಆ ವ್ಯಕ್ತಿ ಪರಿಸ್ಥಿತಿಗಳ 
" ಭೀತಿ.” “ರಕ್ತ” ಮತ್ತು “ ಕಣ್ಣೀರು” ಗಳಿಗೆ ಎದುರು ನಿಲ್ಲಲಾರನು. 
ಪ್ರಥಮ ಚಿಕಿತ್ಸೆಯ ಮೂಲನಿಸುಮುಗಳನ್ನು ಕಲಿತು ತರಸೇಶು 
ಹೊಂದಿ ಕೆಲವು ಪದ್ಧತಿಗಳನ್ನು ಅವು ದೈನಂದಿನ ಕ್ರಮಕ್ಕೆ ಸೇರಿ 
ಹೋಗುವಷ್ಟರ ಮಟ್ಟಿಗೆ ಅಭ್ಯಾಸ ಮಾಡಿರುವವನು ಸಮರ್ಪಕವಾದ 
ರೀತಿಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನಡೆಸಲು ಯೋಗ್ಯನು. 

ಪ್ರಥಮಚಿಕಿತ್ಸೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿದು 
ಕೊಳ್ಳುವು ದಕ್ಕಿಂತ ಅಪಾಯಗಳೆಲ್ಲವನ್ನೂ ದೂರವಾಗಿಟ್ಟಿ ರುವುದು ಹೇಗೆ 
ಎಂಬುದನ್ನು ತಿಳಿದುಕೊಳ್ಳುವುದು ಉತ್ತಮ. 

ಅಪಾಯಗಳಿಂದ ದೂರವಾಗಲು ಮೂರು ವಿಧವಾದ ಎಚ್ಚರಿಕೆ 
ಬೇಕು. ಎಲ್ಲ ಅನಾನುಕೂಲದ ಪರಿಸ್ಥಿತಿಗಳನ್ನೂ ಪತ್ತೆಹಚ್ಚಿ, ಅವು 


೧೧೧ 


ಗಳನ್ನು ವರ್ಜಿಸುವುದು ಮೊದಲನೆಯದು, ಮಾಡಬೇಕಾದುದನ್ನೆಲ್ಲ 
ನೇರ್ಪಾಗಿ ಮಾಡುವುದನ್ನು ಕಲಿಯಬೇಕು. ಪ್ರತಿಯೊಬ್ಬನೂ ಪ್ರತಿ 
ಯೊಂದು ವಸ್ತುವನ್ನೂ ಕ್ರಮದಲ್ಲಿ ಮತ್ತು ಅದರೆ ನಿರ್ದಿಷ್ಟವಾದ 
ಸ್ಥಾನದಲ್ಲಿಟ್ಟರೆ ಮತ್ತು ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ 
ರೀತಿಯಲ್ಲಿ ಮಾಡಿದರೆ ಅಪಾಯಗಳಿಂದ ದೂರವಾಗಬಹುದು. 

ಗಂಟಿಲುನೋವು ಮೈಯೆಲ್ಲಾ ನವೆ, ಎಡೆಬಿಡದೆ ಅಥವಾ ಅಸಾ 
ಧೈವಾದ ಹೊಟ್ಟಿ ನೋವು, ಬೇಗನೆ ಇಂಗಿಹೋಗದ ಬಾತು, ಊತ 
ಅಥವಾ ಹುಣ್ಣು, ಚಳಿ ಜ್ವರ ಮ್ಛೈ ಕ್ಸ ನೋವುಗಳಿಂದ ಕೂಡಿದ ನೆಗಡಿ, 
ಚರ್ಮದಮೇಲಿನ ಯಾನುದಾದರೂ ಕಲೆ ಅಥವಾ ಮಚ್ಚೆ ದೊಡ್ಡದಾಗು 
ವುದು ಅಥವಾ ಕೀವು ತುಂಬಿಕೊಳ್ಳುವುದು, ಯಾವುದಾದರೂ ಅಸಾ 
ಧಾರಣ ಸ್ರಾವ ಇವು ಆರೋಗ್ಯ ಸಾಧಾರಣ ಪರಿಸ್ಥಿತಿಗಿಂತ ಕಮ್ಮಿ 
ಯಾಗಿದೆ ಎನ್ನುವುದನ್ನು ತೋರಿಸುವ ಎಡೆಬಿಡದ ಚಿಹ್ನೆಗಳು, ಉದಾ 
ಹರಣೆಗೆ ಬೇಗನೆ ಆಯಾಸವಾಗುವುದ್ಳು ಚನ್ನಾಗಿ ಹಸಿನೆಯಾಗದಿರು 
ವುದು, ನಿಷ್ಕಾರಣವಾಗಿ ತೂಕ ಕಮ್ಮಿಯಾಗುವುದು, ಸ್ವಲ್ಪ ಶ್ರಮಕ್ಕೇ 
ಉಸಿರು ಮೇಲು ಕೀಳಾಗುವುದು, ತಲೆನೋವು ಮತ್ತೆ ಮತ್ತೆ ಬರುವುದು 
ಮತ್ತು ತಲೆಸುತ್ತುವುದು. ಇವುಗಳನೆಲ್ಲ ಕೂಡಲೆ ವೈದ್ಯರ ಗಮನಕ್ಕೆ 
ತರಬೇಕು. 

ಪ್ರಥಮ ಚಿಕಿತ್ಸೆಯಲ್ಲಿ ತರಪೇತು ಹೊಂದಿದವನು ಯಾವನಿ 
ಗಾದರೂ ಗಾಯವಾದಾಗ ಅಥವಾ ಯಾವನಾದರೂ ಹಠಾತ್ತಾಗಿ 
ಖಾಯಿಲೆ ಬಿದ್ದಾಗ ತಡಮಾಡದೆ ರೋಗಿಯ ಉಪಚಾರಕ್ಕೆ ನಿಲ್ಲಬೇಕು. 

ಮೊದಲು ಗಮನಕ್ಕೆ ತಂದುಕೊಳ್ಳ ಬೇಕಾದುದು ಗಾಯಗೊಂಡ 
ವ್ಯಕ್ತಿ ಎಲ್ಲಿದ್ದಾನೆಂಬುದು. ಅವನು ಇದ್ದೆಡೆಯಲ್ಲಿಯೇ ಬಿಟ್ಟರೆ ಅನನ 
ಆರೋಗ್ಯಕ್ಕೆ ಧಕ್ಕೆ ಬರುವುದೆಂಬ ಭರನಸೆ ಇದ್ದ ಹೊರತು, ವೈದ್ಯನೋ, 
ವಾಹನ ಸೌಕರ್ಯವೋ ಒದಗುನವರೆಗೆ ಅವನನ್ನು ಇದ್ದೆಡೆಯಿಂದ 
ಕದಲಿಸದಿರುವುದು ಉತ್ತಮ. ವಾಹನಗಳಲ್ಲಿ ಗಾಯಹೊಂದಿದವರನ್ನು 
ಆತುರಾತುರವಾಗಿ ವೈದ್ಯರ ಬಳಿಗೋ, ಆಸ್ಪತ್ರೆ ಗೋ ಒಯ್ದು ತಳ್ಳು ವುದ 
ರಿಂದ ಅನೇಕ ಸಾವುಗಳೂ ನಿರಂತರವೂ; ಚಿಕಿತ್ಸೆ ಪಡೆಯಬೇಕಾದ 
ಗಾಯಗಳೂ ಪರಿಣಮಿಸಿವೆ. 


ಎಗಿಪಿ 


ಹೆಚ್ಚಿಗೆ ಗಾಯಗೊಂಡನನನ್ನು ಕದಲಿಸಡೆ ಗಾಯೆದ ಸಿತಿ 
ಮತ್ತು ಗಾಯ ಸಾಧಾರಣವೊ, ಅಥವಾ ಪ್ರಬಲವಾದುದೋ ಎಂಬು 
ದನ್ನು ನಿಶ್ಚಯಿಸುವುದು ಮೊದಲನೆಯದು. ಆ ಮೇಲೆ ಎಲ್ಲಿ ಗಾಯ 
ವಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಬೇಕು. ಸುತ್ತಲೂ ನಿಂತಿರುವ 
ವರ ಪ್ರಶ್ನೆ ಗಳಿಗೆ ಗಮನಕೊಡದೆ ರೋಗಿಯನ್ನು ಪರೀಕ್ಷಿಸಬೇಕು. 
ಸಾಧಾರಣವಾಗಿ ಚಿಕ್ಕದೊಡ್ಡ ಗಾಯಗಳೆಲ್ಲ ರೋಗಿಯಲ್ಲಿ ಗಾಬರಿಯ 
ನ್ನುಂಟು ಮಾಡುತ್ತವೆ. ಗಾಬರಿಗೊಂಡ ರೋಗಿಯ ನಾಡಿ ದುರ್ಬಲ 
ವಾಗಿ, ಬಹಳ ವೇಗದಿಂದ ಬಡಿದುಕೊಳ್ಳುತ್ತಿರುತ್ತದೆ. ಉಸಿರಿನಲ್ಲಿ 
ಒಂದು ಕ್ರಮವಿರುವುದಿಲ್ಲ. ಕಿವಿ ಕೇಳದಂತಾಗಿ, ಮಂಕನಂತಿರುತ್ತಾನೆ; 
ಅಥವಾ ಬಹಳ ರಕ್ತಸಾವ್ರವಾಗುತ್ತಿದ್ದರೆ ಚಂಚಲಭೀತಿಯಿಂದ ಕೂಡಿ 
ದವನೂ ಆಗಿರುತ್ತಾನೆ. 

ಗಾಯಗೊಂಡ ರೋಗಿಯನ್ನು ಬೆಚ್ಚ ಗೂ ಅಂಗತ್ತನಾಗಿ ಮಲಗು 
ವಂತೆಯೂ ಮಾಡಿದರೆ ಗಾಬರಿ ಕಮ್ಮಿ ಮಾಗುತ್ತದೆ. ಜ್ಞಾನನಿದ್ದು, 
ತಲೆಗಾಯ, ಬಹು ರಕ್ತಸ್ರಾವ, ಅಥವಾ ಸಂಶಯಕ್ಕೆ ಡೆಕೊಡುವೆ ದೇಹೆದ 
ಒಳಗಾಯ ಇವು ಬ ಇಲ್ಲದಿದ್ದಲ್ಲಿ ಶಕ್ತಿದಾಯಕವಾದ 
"ಅಮೋನಿಯ ' ಸಂಬಂಧೆವಾದ ಕುಡಿಯುವ ವಸ್ತುಗಳನ್ನೋ ಅಥವಾ 
ಬಿಸಿಬಿಸಿಯಾಗಿರುವ ಮತ್ತು ಸಿಹಿಯಾದ ಕಾಫಿ ಅಥವಾ ಟೀಯನ್ನೊ 
ಕೊಡಬಹುದು. ಹೆಂಡ ಸರಾಯಿ ಅಥವಾ ಇತರೆ, ಮಾದಕ ದ್ರವ್ಯ 
ಗಳನ್ನು ಕೊಡ ಕೂಡದು. 

ಗಾಯಹೊಂದಿದ ವ್ಯಕ್ತಿಯೊಡನೆ ಮಾತನಾಡಿ ಅವನಿಗೆ ಜ್ಞಾನ 
ವಿಡೆಯೋ ಇಲ್ಲವೊ ಎಂಬುದನ್ನು ತಿಳಿಯಬೇಕು. ಜ್ಞಾ ನವಿಲ್ಲದಿದ್ದರೆ 
ಎಂಥ ಪರಿಸ್ಥಿತಿಯಲ್ಲಾ ಗಲಿ ನೀರು ಅಥವಾ ಇತರ ಪ್ರಮೋದ ದ್ರವ್ಯ 
ಗಳನ್ನು ಬಾಯೊಳಗೆ ಸುರಿಯಕೂಡದು, ರೋಗಿ ಪಾನೀಯವನ್ನು 
ಸ್ವೇಚ್ಛೆಯಿಂದ ಕುಡಿಯಲಾಗದಿದ್ದರೆ, ಯಾವುದನ್ನೂ ಕುಡಿಸಿಕೊಳ್ಳಲೂ 
ಆರನು; ಬಲವಂತವಾಗಿ ಕುಡಿಸಿದರೆ ಬಹುಶಃ ಪಾನೀಯ ಅವನ 
ಉಸಿರು ಚೇಲವನ್ನು ಪ್ರವೇಶಿಸಿ, ಉಸಿರುಕಟ್ಟಿ ಅವನು ಸಾಯಬಹುದು. 

ಗಾಯಗೊಂಡ ರೋಗಿಯ ಭೀತಿಯನ್ನು ನಿವಾರಿಸಲು ಸಾಧ್ಯೆ 


ಗಿ೧೩ 


ವಾದ ಪ್ರಯತ್ನ ಗಳೆಲ್ಲವನ್ನೂ ಮಾಡಬೇಕು; ಅವನಿಗೆ ತೊಂದರೆಯಾಗ 
ದಂತೆ ಸಾಧ್ಯವಾದಷ್ಟು ಅನುಕೂಲಗಳನ್ನೂ ಮಾಡಿಕೊಡಬೇಕು. ಸಾಧ್ಯ 
ವಿದ್ದರೆ ಅವನು ತನ್ನ ಗಾಯಗಳನ್ನು ತಾನು ನೋಡಿಕೊಳ್ಳ ದಂತೆ ಮಾಡ 
ಬೇಕು; ಆವುಗಳನ್ನು ಕುರಿತು ಅವನೊಡನೆ ಮಾತನಾಡಕೂಡದು. 
ಗಾಖುಗೊಂಡ ಅಥವಾ ಖಾಯಿಲೆಯಿಂದ ನರಳುತ್ತಿರುವವರನ್ನು ಮಗು 
ವನ್ನು ನೋಡಿಕೊಳ್ಳುವಂತೆ ದಯೆಯಿಂಂದಲೂ ಪ್ರೀತಿಯಿಂದಲೂ 
ನೋಡಿಕೊಳ್ಳ ಬೇಕು. 

ಮನೆಯಲ್ಲಿ ಅಥವಾ ನಿರ್ಜನನಾದ ಪ್ರದೇಶದಲ್ಲಿ ಹೊರತು ಆಪ 
ಘಾತ ಮತ್ತೆಲ್ಲಿಯಾದರೂ ನಡೆದಕೆ ಜೇನಿನ ಮಡೆಕೆಗೆ ನೊಣಗಳು 
ಮುತ್ತುವಂತೆ ತಡೆಯೇನನ್ನೂ ಲೆಕ್ಸಿಸದೆ ಜನಗಳ ಗುಂಪು ಸೇರುತ್ತ 
ಹೋಗುತ್ತದೆ. "ಹಿಂದಕ್ಕೆ ಸರಿಯಿರಿ, ಅವನಿಗೆ ಗಾಳಿ ಬಿಡಿ” ಎಂದು 
ಜನರನ್ನು ದೂರಸರಿಸುವುದು ನೈಜ ಪ್ರಥಮ ಚಿಕಿತ್ಸಕನ ಮೊದಲ ಕೆಲಸ, 
ಆರೀತಿ ಅವನು ಮಾತಾಡದಿದ್ದರೆ ಅವನ ಯೋಗ್ಯತೆಗೇ ಕುಂದುಂ 
ಬಾಗುತ್ತದೆ. ಹೇಗಾದರೂ ಇರಲಿ, ಅಧಿಕಾರವಾಣಿಯೇ ಕೆಲಸಕ್ಕೆ ತೊಡ 
ಗಲು ಬೇಕಾದಷ್ಟು ಅವಕಾಶವನ್ನೊದಗಿಸಬಲ್ಲುದು. 

ಜನಸಮುದಾಯವನ್ನು ತಡೆಯಲು ಒಂದು ಒಳ್ಳೆಯ ಮಾರ್ಗ 
ನೆಂದರೆ ಅವರಿಗೆ ಮಾಡಲು ಏನಾದರೂ ಕೆಲಸಕೊಡುವುದು. ಹಲವರಿಗೆ 
ಕುಶೂಹಲ ಮಾತ್ರ ಆದರೂ, ಸಹಾಯಮಾಡಲೂ ಎಲ್ಲರಿಗೂ ಸಾಧಾ 
ರಣವಾಗಿ ಬಹಳ ಹುಮ್ಮಸ್ಸು ಇರುತ್ತದೆ. ವೈದ್ಯನನ್ನೋ, ರೋಗಿಯನ್ನು 
ಒಯ್ಯಲು ಪ್ರಥಮ ಚಿಕಿತ್ಸೆಯ ಅಂಗವಾಗಿ ವಾಹನವನ್ನೋ ಕರೆತರಲು 
ಮತ್ತು ಪೋಲೀಸರಿಗೆ ಸಂದರ್ಭವನ್ನು ತಿಳಿಸಡಿಸಲು ಕಳುಹಿಸಬಹುದು. 
ಇನ್ನೊ ಬೃನನ್ನು ರೋಗಿಯ ನೆಂಟಿರನ್ನೂ ಗೆಳೆಯರನ್ನೂ ಅವರಿಗೆ 
ಅನವಶ್ಯಕವಾಗಿ ಭೀತಿಹುಟ್ಟಿದಂತೆ ಪರಿಸ್ಥಿತಿಯ ವಿನರ ಹೇಳಿ ಕರೆತರಲು 
ಕಳುಹಿಸಬಹುದು. ಉಳಿದವರು ಸಹಾಯ ಬರುವವರೆಗೆ ಜನರ 
ಗುಂಪನ್ನು ಹೆತೋಟಯಲ್ಲಿಟ್ಟು ಕೊಳ್ಳ ಬೇಕಾಗುತ್ತದೆ 

ಮನೆಯಲ್ಲಿ ಪ್ರಥಮ ಚಿಕಿತ್ಸೆಯ, ಸಾಮಾಗ್ರಿಗಳನ್ನು ಬಹಳ ಎಚ್ಚ 
ರಿಕೆಯಿಂದ ಆರಿಸಿ ಆ ಉದ್ದೇಶದಿಂದಲೇ ಕಾದಿಟ್ಟಿರುವ ಸೆಟ್ಟಿ ಗೆಯಲ್ಲಿಡ 


೧೧೪ 


ಬೇಕು ಈ ಪೆಟ್ಟಿಗೆಯನ್ನು ಅನುಕೂಲ ವಾಜೆಡೆಯಲ್ಲಿ ಚಿಕ್ಕಮಕ್ಕಳಿಗೆ 
ದೂರವಾಗಿಡಬೇಕು. ಉಪಯೋಗಿಸಿದ ಮೇಲೆ ಅವುಗಳನ್ನು ತಪ್ಪದೆ 
ಅದರ ಸ್ಥಳದಲ್ಲೆ ಮತ್ತೆ ಇಡಬೇಕು. 

ಗಾಯಗಳಿಗೆ ಚಿಕಿತ್ಸೆ ನಡೆಸಲು ಬೇಕಾದ ಸಾಮಗ್ರಿ 

ಒಂದು ಅಂಗುಲ ಮತ್ತು ಎರಡು ಅಂಗುಲದ ಸುರುಳಿ ಸುತ್ತಿರುವ 
ಗಾಯಕ್ಕೆ ಕಟ್ಟುವ ಬಟ್ಟೆಗಳು, ಸುರಳಿಗಳ ರೂಪದಲ್ಲಿರುವ ಒಂದು 
ಅಂಗುಲ ಮತ್ತು ಎರಡು ಅಂಗುಲ ಅಂಟು ಟೇಪು. ಒಂದು ಜೊತೆ 
ಕತ್ತರಿ, ಎರಡು ಅಂಗುಲದ ಸೇಫ್ಟಿ ನಿನ್ನುಗಳು, 

ಇಯಗಳಿಗೆ ಪ್ರಥಮ ಚಿಕಿತ್ಸೆ ಕೊಡುವ ಬಗೆಗಳಲ್ಲಿ ಬಹು ರಕ್ತ 

ಸ್ರಾವವನ್ನು ತಡೆದು ನಿಲ್ಲಿಸುವುದಕ್ಕೆ ಪ್ರಥಮ ಸ್ಥಾನವುಂಟು. ಒತ್ತ 
ಡದ ಬಿಂದುವನ್ನು ಅದುಮಿ ಹಿಡಿದುಕೊಳ್ಳು ವುದರಿಂದ ಪ್ರಾಯಶಃ ಎಲ್ಲ 
ಬಗೆಯ ರಕ್ತಸ್ರಾವವನ್ನು ನಿಲ್ಲಿಸಬಹುದು. ಆದರೆ ಬಹು ರಕ್ತಸ್ರಾವ 
ವನ್ನು ನಿಲ್ಲಿಸಲು ಕೆಲವು ವೇಳ ಗಾಯದ ಮೇಲ್ಬಾಗದಲ್ಲಿ ಬಟ್ಟಿ ಕಟ್ಟಿ 
ಅದನ್ನು ಬಿಗಿಮಾಡಬೇಕಾದುದು ಆನಶ್ಯಕವಾಗಬಹುದು. 

ಪ್ರಥಮ ಚಿಕಿತ್ಸೆಯ ಪಟ್ಟ ಕಟ್ಟಿಲು ಉಸಯೋಗಿಸುವ 

ಇತರ ಸಾಮಗ್ರಿಗಳು 

ದ್ರವಗಳನ್ನು ಹೀರುವ ಕ್ರಿಮಿ ಶುದ್ಧವಾದ ಹತ್ತಿಯ ಕಟ್ಟು, 
ಹತ್ತಿಯ ತಲೆಯ ಕಡ್ಡಿಗಳನ್ನು ಮಾಡಲು ಉಪಯೋಗಿಸುವ ಹೆಂಚಿ 
ಕಡ್ಡಿಗಳು. ಸಾಬೂನು, ಟಿಂಕ್ಟರ್‌ನ ಒಂದು ಸೀಸೆ. ಮೂರಂಗುಲದ 
ಒಂದು ವೈದ್ಯಕೀಯ ಇಕ್ಕಳ, ಬೋರಿಕ್‌ ಪುಡಿ. ಸೋಡಿಯಮ್‌ 
ಬೈಕಾರ್ಬೊನೇಟ್‌ ಉಳ್ಳ ನಾಲ್ಪು ಔನ್ಸ್‌ಗಳ ಪೆಟ್ಟಿಗೆ ಬೋರಿಕ್‌ 
ಆಮ್ಲ ದಮುಲಾಮಿನ ಒಂದು ಕೊಳವೆ. ಕ್ರಿಮಿ ಶುದ್ದವಾದ ವ್ಯಾಸರ್ಲೀ 
ಸೀಸೆ, ಹರಳೆಣ್ಣೆ ಅಥವಾ ಕ್ರಿಮಿಶುದ್ಧವಾದ ಖನಿಜಸಂಬಂಧೆ ಎಣ್ಣೆಯ 
ಒಂದು ಚಿಕ್ಕ ಸೀಸೆ, 

ಗಾಯಗಳನ್ನು ತೊಳೆಯಲು ಬೇಕಾದ ಸಾಮಗ್ರಿಗಳು 

ಸಾಮಾನ್ಯ ನಿಯಮದಂತೆ ಪ್ರಬಲವಾದ ಗಾಯಗಳನ್ನು ತೊಳೆ 
ಯುವುದನ್ನು ಮತ್ತು ಸೋಂಕು ತಗಲದಂತೆ ಎಚ್ಚರಿಕೆ ತೆಗೆದುಕೊಳ್ಳಲು 


೧೧೫ 


ಬೇಕಾದ ಕಾರ್ಯವನ್ನು ವೈದ್ಯರಿಗೇ ಬಿಟ್ಟುಬಿಡಬೇಕು. ಆದರೂ 
ಚಿಕ್ಕ ಮತ್ತು ಹರಡಿರುವ ಗಾಯಗಳು, ತರಚಿರುವ ಏಟುಗಳು ತೆರೆದಿರುವ 
ಹುಜಣ್ಣುಗಳು, ಸಾಮಾನ್ನ ವ್ಯಕ್ತಿಯ ಪ್ರಯತ್ನಗಳಿಂದಲೇ ಚಿಕಿತ್ರೆ 
ಮಾಡಲ್ಬಡಬಹುದು. ತ ತ 


ಸಾಬೂನು, ನೀರು, ಸ್ಪೆರೈಲ್‌ ಹತ್ತಿಯ ಪಟ್ಟಿಗಳನ್ನು ಪಯೋಗಿಸಿ 
ಚಿಕ್ಕರೂಪದಗಾಯದ ಮತ್ತು ಅದರ ಸುತ್ತಿನ ಚರ್ಮದ ಸ್ಪಷ್ಟವಾದ 


ಕೊಳೆಯನ್ನು ಶುದ್ಧಿಮಾಡಬಹುದು. ಅನೇಕ ಕ್ರಿಮಿಗಳು ಗಾಯದ 
ಹೊರಕ್ಕೆ ಬರುವುದಕ್ಕಿಂತ ಗಾಯದೊಳಕ್ಟೇ ಹೋಗುತ್ತವೆ, ಎಂಬ 
ಭಯದಿಂದ ಕೆಲವು ಪಂಡಿತರು ಸಾಬೂನು ಮತ್ತು ನೀರಿನ ಉಪ 
ಯೋಗವನ್ನು ಒಪ್ಪುವುದಿಲ್ಲ. ಆದರೂ ದೈಹಿಕ ಕ್ರಿಮಿಗಳಲ್ಲಿ ಅನೇಕ 
ಸಂಖ್ಯೆಯ ಕ್ರಿಮಿಗಳನ್ನು ನಾಶಮಾಡುವ ಶಕ್ತಿ ಸಾಬೂನಿಗೂ ಇದೆ. 
ಮತ್ತು ಸಾಬೂನೂ ನೀರೂ ಸಾಮಾನ್ಯವಾಗಿ ಯಾವಾಗಲೂ ಮನೆಯಲ್ಲಿ 
ದೊರೆಯುತ್ತವೆ. ಹೆಸುರು ಸಾಬೂನಿನ ಓಂಕ್ಟರ್‌ ಉತ್ತಮವಾದದ್ದು. 
ಸಾಧ್ಯವಾದರೆ ಉಸಯೋಗಿಸುವ ನೀರು ಕ್ರಿಮಿಶುದ್ಧವಾಗಿರಬೇಕು. 
ಪ್ರಥಮಚಿಕಿತ್ಸೆಯ ಪೆಟ್ಟಿಗೆ 

ಮನೆಗಳಲ್ಲಿ ಪ್ರಥಮಚಿಕಿತ್ಸೆಯ ಪೆಟ್ಟಿಗೆ ಮತ್ತು ಔಷಧಿಗಳ 
ಪೆಟ್ಟಿಗೆಗಳಲ್ಲಿ ಸೇಖರಿಸಿಡುವಷ್ಟು ಧಾರಾಳವಾಗಿ ಮನೆಯಿಂದ ದೂರ 
ವಾಗಿ ಪ್ರವಾಸಗಳನ್ನು ಕೈಗೊಂಡಾಗ ಉಪಯೋಗಿಸುವ ಪ್ರಥಮ ಚಿಕಿ 
ತ್ಸೆಯ ಪೆಟ್ಟಿಗೆಯಲ್ಲಿ ಉಪಕರಣಗಳನ್ನು ಸಹಜವಾಗಿಯೂ ಶೇಖರ 
ಮಾಡಲಾಗುವುದಿಲ್ಲ. ಕಾಲ್ನಡಿಗೆ ಪ್ರವಾಸಗಳು, ದೊಡ್ಡ ಪ್ರವಾಸಗಳು 
ಮೋಟಾರು ಪ್ರಯಾಣ ಮೊದಲಾದ ಪರಿಸ್ಥಿತಿಗಳಲ್ಲಿ ಉಪಯೋಗಿ 
ಸಲು ಅನುಕೂಲವಾದ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ಔಷಧಿಗಳ 
ಅಂಗಡಿಗಳಲ್ಲಿ ಕೊಳ್ಳ ಬಹುದು. ಈ ಪೆಟ್ಟಿಗೆಗಳಲ್ಲಿ ಏಕಮಾನ ಗಾತ್ರ 
ದಲ್ಲಿ ಗೊತ್ತಾದ ಸುರಳಿಗಳಲ್ಲಿ ಪ್ರಥಮಚಿಕಿತ್ಸೆಯ ಸಾಮಗ್ರಿಗಳ ಒಂದು 
ಸಂಪೂರ್ಣ ಕಟ್ಟು ಇರುತ್ತದೆ. 

ಈ ಪೆಟ್ಟಿಗೆಯಲ್ಲಿ ಕೆಳಗೆ ಕಾಣಿಸಿರುವಷ್ಟು ವಸ್ತುಗಳಾದರೂ 
ಇರಬೇಕು. ಪ್ರಯಾಣಕ್ಕೆ ಹೊರಟರುವವರ ಸಂಖ್ಯೆಗನುಸಾರವಾಗಿ 
ಇರಬೇಕಾದ ಪದಾರ್ಥಗಳ ಸಂಖ್ಯೆ ಹೆಚ್ಚು ಅಥವಾ ಕಮ್ಮಿ ಇರುತ್ತದೆ. 


೧೧೬ 


ಅಂಟಿಕೊಳ್ಳುವ ಟೇಪಿನ ಸುರುಳಿ. ಒಂದು ಅಂಗುಲ ಮತ್ತು 
ಎರಡು ಅಂಗುಲದ ಬಲೆಯಂತಿರುನ ಬಟ್ಟೆಯ ಸುರುಳಿ ತ್ರಿಕೋಣಾ 
ಕಾರದ ಗಾಯಗಳಿಗೆ ಕಟ್ಟುವ ಬಟ್ಟೆಯ ಕಟ್ಟುಗಳು. ಮತ್ತುಂಟು 
ಮಾಡುವ ಅಮೋನಿಯಾ ದ್ರಾವಕಗಳು; ಹೆಚ್ಚು ಪ್ರಬಲವಲ್ಲದ ಆಯೋ 
ಡೀನ್‌ನ ಟಂಕ್ಸರ್‌. ಬ್ಯಾನಿಕ್‌ ಆಮ್ಲದ ಹರಳುಗಳ ಒಂದು ಕೊಳವೆ. 
ಸೋಡಾ ಬೈಕಾರ್ಬೊೋನೇಟನ ಒಂದು ಚಿಕ್ಕಪೆಟ್ಟಿಗೆ. ಒಂದು ಚಾಕು. 


ESAT 
ಬಮ ಎ Cx 





ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ 
ಇಲ್ಲಿ ಸಾಧಾರಣವಾಗಿ ಪ್ರಥನು ಚಿಕೆತ್ಸೆಗೆ ಸೆಟ್ಟಿ ಗೆಯಲ್ಲಿರಬೇಕಾದ 
ಸಾಮಾನುಗಳನ್ನು ತೋರಿಸಿದೆ. ಜೊತೆಗೆ ಅಮೃತಾಂಜನ, ನೀಲಗಿರಿ 
ತೈಲ, ಪೊಟಾಸಿಯಂ ಸರ್ಮಾಂಗಿನೇಟ್‌, ಗ್ಲಿಸರ್ರಿ ಮೊದಲಾದ ಹೆಚು 
ಸಾಮಾನುಗಳನ್ನು ಸೇರಿಸಲು ಅಭ್ಯಂತರವಿಲ್ಲ. ಆದರೆ ಔಷಧಿಗಳ ಉಪ 
ಯೋಗದ ಜ್ಞಾನನಡೆದು ಅವುಗಳನ್ನು ಉಸಯೋಗಿಸಬೇಕೆಂಬ ಎಚ್ಚರಿಕೆ 


೧೧೬ 


ಯನ್ನು ಹೊಂದಿರಬೇಕಾದುದು ಅನಿವಾರ್ಯ. ಈ ವಿಷಯದಲ್ಲಿ ಈ ಪುಸ್ತ 
ಕದ ಹಿಂದಿನ ಪುಟಗಳಲ್ಲಿ ಹೇಳಿರುವುದನ್ನು ಗಮನದಲ್ಲಿಡಬೇಕು. 
ಯಾವ ಚಿಕಿತ್ಸೆಗಾಗಿ ಮೊದಲು ತಿಳಿಯಬೇಕಾದುದು ಜೀವಕ್ಕೆ 
ಕೂಡಲೆ ಭಯವುಂಟಿ? ಎಂಬುದು. ಇಂತಹ ಅಪಾಯಗಳನ್ನು ಮೂರು 
ಬಗೆಯಾಗಿ ವಿಂಗಡಿಸಬಹುದು. 
1) ಶ್ವಾಸ ಬಂಧನ 
2) ಬಹುರಕ್ತ ಸ್ರಾವ 
3) ವಿಷ ಪ್ರಯೋಗ 
ಶ್ರಾಸಬಂಧೆನ ಸಾಧಾರಣವಾಗಿ ಕೊರಳಿಗೆ ಉರುಳು ಬೀಳುವುದ 
ರಿಂದ, ನೀರಿನಲ್ಲಿ ಮುಳುಗಿಸೋಗುವುದರಿಂದ,ಕೆಳದವಡೆಗೆ ಅಪಾಯಕರೆ 
ವಾದ ಸೆಟ್ಟು ತಗಲಿ ನಾಲಿಗೆ ಗಂಟಲಿಗೆ ಸೇರುವುದರಿಂದ, ಗುಂಪಿನಮಥ್ಯೆ 
ಸಿಕ್ಕೆ ತಳ್ಳಾಟಕ್ಕೆ ಸಿಕ್ಕುವುದರಿಂದ ಮನೆಯೋ, ಓಡೆಯೋ ಬಿದ್ದು ತೊಲೆ 
ಜಂತಿಯೋ ಮಣ್ಣು ಕಲ್ಲೋ ಮೇಲಗಿತುಕೊಳ್ಳುವುದರಿಂದ, ಬಹಳ ಕಾಲ 
ಗಾಳಿಯಿಲ್ಲದೆ ಮುಚ್ಚಿಹೋಗಿರುವ ಹಗ್ಗ ಬಾನಿ, ಕೊಟಡಿ ಇವುಗಳ 
ಗಾಳಿಯ ಸೇವನೆಯಿಂದ ಆಮ್ಲ ಜನಕವಿಲ್ಲದ ಇಂಗಾಲಾಮ್ಸ ಅತಿಯಾಗಿ 
ತೆಗೆದುಕೊಳ್ಳುವುದರಿಂದ ಉಸಿರಾಟ ನಿಲ್ಲಬಹುದು. 
ಶ್ವಾಸಬಂಧನಕ್ಕೆ ಬಲಿಯಾದವರಿಗೆ ಕೃತಕ ಉಸಿರಾಟದ ಚಿಕಿತ್ಸೆ 
ನಔಸಬೇಕು. ಈ ವ್ಯಕ್ತಿಯ ಹೈದಯದ ಬಡಿತ ನಿಲ್ಲುವುದಕ್ಕೆ ಮೊದಲೇ 
ಉಸಿರಾಟ ನಿಂತುಹೋಗುತ್ತದೆ. ಉಸಿರಾಟ ನಿಲ್ಲುವುದಕ್ಕೂ ಮತ್ತು 
ಹೃದಯದ ಬಡಿತ ನಿಲ್ಲುವುದಕ್ಕೂ ಮಧ್ಯದ ಅಮೂಲ್ಯ ಅವಧಿಯಲ್ಲಿ 
ಉಸಿರಾಟವನ್ನು ಪುನರುಜ್ಜೀವನಗೊಳಿಸಲು ತಡಮಾಡದೆ ಕ್ರಮ 
ಕೈಗೊಂಡರೆ ರೋಗಿಯ ಜೀವವನ್ನುಳಿಸಲು ಸದವಕಾಶವಿರುತ್ತದೆ. ಈ 
ಕ್ರಮವನ್ನು ಕಾರ್ಯರೂಪಮಾಡುವ ವಿಧಾನಕ್ಕೆ ಕೃತಕ ಉಸಿರಾಟ 
ವೆನ್ನುತ್ತಾರೆ. 
ಆಪಾಯಕ್ಕೊಳಗಾದ ರೋಗಿಯ ಉಸಿರಾಟ ನಿಂತಾಗ, ವೈದ್ಯರು 
ಬರುವವರೆಗೆ ತಡಮಾಡದೆ ಕೃತಕ ಉಸಿರಾಟವನ್ನು ಮೊದಲು ಮಾಡ 
ಬೇಕು. 





ಮೇಲೆ ಮುಖ ಅಡಿಯಾಗಿ ಮಲಗಿಸಬೇಕು. ಒಂದು ತೋಳನ್ನು 
ತಲೆಯಮೇಲೆ. ಹಾದುಹೋಗುವಂತೆ ನೀಳವಾಗಿ ಬಿಡಬೇಕು. 
ಮತ್ತೊಂದು ತೋಳನ್ನು ಮೊಳಕ್ಳೈ ಮೇಲೆ ಬಗ್ಗಿಸಬೇಕು. ಮೂಗಿ 
ನಿಂದಲೂ ಬಾಯಿಯಿಂದಲೂ ಉಸಿರಾಡಲು ಆಗುವಂತೆ ಮುಖನನ್ನು 
ಹೊರಮುಖವಾಗಿ ಬಗ್ಗಿಸಬೇಕು. 


ಕೆಳಗಿನ ಚಿತ್ರದಂತೆ ಮುಖವನ್ನು ತಿರುಗಿಸಿರುವ ಪಕ್ಕದ ಕಡೆ 


ರೋಗಿಯ ತೊಡೆಯನ್ನು ಅದುಮಿಕೊಂಡು ರೋಗಿಯ ಮುಖವನ್ನು 





ಪರೀಕ್ಷಿಸಲು ಸಾಧ್ಯವಾಗುವಂತೆ ರೋಗಿಯ ಬಳಿ ಮಂಡಿಯೂರಿ ಕುಳಿತು 
ಕೊಳ್ಳಬೇಕು. ರೋಗಿಯ ಸೊಂಟದ ಮೂಳೆಗಳಿಗೆ ದೂರವಾಗಿ 


೧೧೯ 


ಮಂಡಿಗಳನ್ಸಿಟುಕೊಳ್ಳ ಬೇಕು. ನಿಮ್ಮ ಕೈಗಳ ಮಧ್ಯಭಾಗ ಬೆನ್ನಿನ 
ಮಧ್ಯೆಯೂ, ನಿನ್ನ ಕೈ ಬೆರಳುಗಳು ಪಕ್ಕೆಯ ಎಲುಬುಗಳ ಮೇಲೂ, 
ಪ್ರತಿಯೊಂದು ಕೈಯ ಕರಿಬೆರಳೂ ಅತಿಕಳಗಿನ ಭಾಗದ ಸಕ್ಕೆಲುಬನ್ನು 
ಮುಟ್ಟುವಂತೆಯೂ ಇಟ್ಟುಕೊಂಡು ನೀನು ಮುಂದುಗಡೆಗೆ ಬಗ್ಗಲು 
ಸಾಧ್ಯವಾಗಬೇಕು. 

ಅನಂತರ ನಿನ್ನ ಕೈಗಳನ್ನು ಬಗ್ಗಿಸದೆ ಅವುಗಳ ಮೇಲೆ ಭಾರ 
ಹಾಕಿ ಕೈಗಳು ರೋಗಿಯ ಬೆನ್ನಮೇಲೆ ನೇರವಾಗಿ ನಿಲ್ಲುವವರೆಗೆ ಒಂದು 
ಎರಡು ಎನ್ನು ವಷ್ಟರಲ್ಲಿ ಬಗ್ಗಿ, ಕೂಡಲೆ ಹಿಂದಕ್ಕೆ ಒಂದು ಎರಡು ಎಂದು 
ಹೇಳುವಷ್ಟರಲ್ಲಿ ಮೊದಲಿದ್ದ ಸ್ಥಿತಿಗೆ ಹೋಗು. ಹೀಗೆಯೇ ರೋಗಿಯು 
ಉಸಿರಾಡಲು ಪ್ರಾರಂಭಿಸುವನರೆಗೂ ಮಾಡುತ್ತಿರಬೇಕು. 

ಈ ಚಿಕಿತ್ಸೆ ನಡೆಸುತ್ತಿರುವಾಗ ರೋಗಿಯನ್ನು ಕಂಬಳಿ ಹೊದ್ದಿಸಿ 
ಬೆಚ್ಚಗಿಡಬೇಕು. ಉಸಿರಾಡಲು ಪಾರೆಂಭಿಸಿದರೂ ಕೂಡಲೆ ಆತನನ್ನು 
ಅಲ್ಲಿಂದ ಚಲಿಸಬಾರದು. ಸ್ವಲ್ಪ ಬಿಸಿ ಕಾಫೀ ಕೊಟ್ಟರೆ ನರಗಳು 
ಜೇತನಗೊಳ್ಳುತ್ತವೆ. ಅಷ್ಟರಲ್ಲಿ ಡಾಕ್ಟರು ಬಂದರೆ ರೋಗಿಯನ್ನು 
ಅವರ ಎಚ್ಚರಿಕೆಗೆ ಒಪ್ಪಿಸಿಬಿಡಬೇಕು. 

ರಕ್ತಸ್ರಾವ -ಎಡನಿ ಕಾಲಚರ್ಮ ಕೀಳುವುದರಿಂದ ಕೊಯ್ದು 
ಕೊಂಡು ಅಥವಾ ಕಡಿದುಕೊಂಡು ಅಥವಾ ತಿವಿತದಿಂದ ಚರ್ಮ ಹರಿದು 
ಹೋಗುವುದರಿಂದ, ಬಿದ್ದು ತಲೆ ಅಥವಾ ದೇಹದ ಎಲ್ಲಾದರೂ ತೂತಾ 
ಗುವುದರಿಂದ ರಕ್ತಸ್ರಾವ ಆಗುವುದು. 

ಅಪಾಯ ಸ್ಥಳಗಳಿಗೆ, ಅಂದರೆ ಹೊಟ್ಟಿ, ಎದೆ, ತಲೆಗಳಿಗೆ ಬಲ 
ವಾದ ಏಟುಬಿದ್ದು, ಕರುಳ ಹೃದಯವೋ, ಶ್ವಾಸಕೋಶವೋ, 
ಅಥವಾ ಮೆದುಳೋ ಇನ್ನುವುದಾದರು ಒಳಭಾಗ ಆಘಾತಕ್ಕೆ ಈಡಾಗಿ 
ಗಾಯವಾಗಿ ರಕ್ತಸ್ರಾವವಾಗಬಹುದು, ಹೀಗಾದಾಗ ಮೂಗಿನಲ್ಲಿ, 
ಕಿವಿಯಲ್ಲಿ ರಕ್ತ ಕಾರುವುದುಂಟು. ಇದು ಸಾಧಾರಣವಾಗಿ ಪ್ರಥಮ 
ಚಿಕಿತ್ಸೆಗೆ ಮಾರಿದ ಅನಾಹುತ. 

ಹೊರ ರಕ್ತಸ್ರಾವ--ಇದನ್ನು ಶುದ್ಧರಕ್ತನಾಳ ಸಂಬಂಧವಾದುದು, 
ಮಲಿನ ರಕ್ತನಾಳ ಸಂಬಂಧವಾದುದು ಮತ್ತು ಲೋಮನಾಳಗಳ 


೧೨೦ 


ಸಂಬಂಥೆವಾದ್ದು ಎಂದು ವಿಭಾಗಮಾಡುವುದು ಸಾಧಾರಣವಾದರೂ, 
ಒಂದೇ ಬಗೆಯ ನಾಳದಿಂದಲೇ ರಕ್ತಸ್ರಾನವಾಗುವುದನ್ನು ನೋಡುವುದು 
ಬಹಳ ಅಪರೂಪ. ಬಹಳ ಅಪಾಯಕರವಾದ ಗಾಯದಿಂದ ಶುದ್ಧ 
ರಕ್ತನಾಳಗಳು, ಮಲಿನ ರಕ್ತನಾಳಗಳು ಮತ್ತು ಲೋಮನಾಳಗಳೆಲ್ಲವು 
ಗಳಿಂದಲೂ ಏಕಕಾಲದಲ್ಲಿ ರಕ್ತಸ್ರಾವವಾಗುವುದು. ಏಕೆಂದರೆ ಗಾಯವು 
ಚರ್ಮವನ್ನು ಬೇಧಿಸಿ ಸೀಳುವುದರಿಂದಾಗಲಿಿ, ನರಗಳು ಬಿರಿದು 
ಹೋಗವುದರಿಂದಾಗಲಿ ,ಕೊಬ್ಬು ಅಥವಾ ಮೂಳೆಯನ್ನು ಕೀಳುವುದ 
ರಿಂದಾಗಲಿ ಆಗಬಹುದು. ಪ್ರಥಮ ಚಿಕಿತ್ಸೆಯನ್ನು ಮಾಡಲು ಅದಷ್ಟು 
ಬೇಗನೆ ರಕ್ತಸ್ರಾವವನ್ನು ನಿಲ್ಲಿಸಬೇಕೆಂಬುದು ಬಹಳ ಮುಖ್ಯ. 


ರಕ್ತಸ್ರಾವವನು ತಡೆಯುವ ವಿಧಾನಗಳು ಮೂರು: (೧) ರಕ್ಷ 
ಸ್ರಾವವಾಗುವ ಸ್ಥಳದಲ್ಲಿ ಪಟ್ಟ ಕಟ್ಟುವುದು, (೨) ಎಲ್ಲಿ ಒತ್ತಿಹಿಡಿದು 
ಕೊಂಡರೆ ರಕ್ತಸ್ರಾವ ನಿಲ್ಲುವುದೋ ಅಲ್ಲಿ ಕೈಬೆರಳಿನಿಂದ ಒತ್ತಿ ಹಿಡಿಯು 
ವುದು, (೩) ಯಾವ ರಕ್ತನಾಳಗಳಿಂದ ರಕ್ತಬರುವುದೆಂದು ಕಾಣುವುದೊ 
ಆ ಜಾಗಕ್ಕೆ ಕರವತ್ರ್ರವನ್ನು ಕಟ್ಟ ಅದರೊಳಗೆ ಸೀಸದಕಡ್ಡಿ ಯಿಟ್ಟು 
ತಿರುವಿ ಬಿಗಿಮಾಡುವುದು. ಹಾಗೂ ರಕ್ತನಿಲ್ಲದಿದ್ದಲ್ಲಿ ರಕ್ತ ಬರುವ ಸ್ಥಳಕ್ಕೆ 
ಹೆಬ್ಬೆರಳಿಟ್ಟು ಅಮುಕುವುದು. | 


ರಕ್ತಸ್ರಾವ ಹಣೆಯಲ್ಲಿ ಕಣ್ಣು 
ಹುಬ್ಬಿಗಿಂತ ಮೇಲಾದರೆ ಈ ಚಿತ್ರ 
ದ್ನರುವಂತೆ ಕಪೋಲದ ಮೇಲೆ 
ಅದುಮಿ ಹಿಡಿಬೇಕು. 


ಕೆನ್ನೆಯಲ್ಲಿ ಕಣ್ಣಿನಕೆಳಗೆ ಗಾಯ 
ವಾಗಿ ರಕ್ತ ಸುರಿದರೆ ಈ ಚಿತ್ರದಲ್ಲಿ 
ತೋರಿಸಿರುವಂತೆ ಕೆಳದವಡೆಯ 
ಮೇಲೆ ಅದುಮಿ ಹಿಡಿಯಬೇಕು. 





ಗಿಪಿಗಿ 


ಕತ್ತಿನಲ್ಲಿ ಗಾಯವಾಗಿ ರೆಕ್ತ 
ಸ್ರಾವವಾಗುತ್ತಿದ್ದರೆ ಚಿತ್ರದಲ್ಲಿ ಕಾ 
ಳನ್ನು ಕತ್ತಿನ ಹಿಂಬದಿಯಲ್ಲಿಟ್ಟು 
ಮಿಕ್ಕ ಬೆರಳುಗಳನ್ನು ಶ್ವಾಸನಾ 
ಳದ ಪಕ್ಕದಲ್ಲಿಟ್ಟು ಹೆಬ್ಬೆರಳನ್ನೂ 
ಬೆರಳುಗಳನ್ನೂ ಅದುಮಿಹಿಡಿಯ 
ಬೇಕು. 


ಹೆಗಲಲ್ಲಿ, ಕಂಕುಳಲ್ಲಿ ಅಥವಾ 
ತೋಳಿನಲ್ಲಿ ರಕ್ತಸ್ರಾವವಾದರೆ ಈ 
ಚಿತ್ರದಲ್ಲಿ ಕಾಣಿಸಿರುವಂತೆ ಹೆಗಲು 
ಮೂಳೆಯ ಮೇಲಿನ ಹಳ್ಳದಲ್ಲಿ 
ಬೆರಳಿಟ್ಟು ಅದುಮಬೇಕು, 





ಮೊಳಕೈಯಲ್ಲೆಲ್ಲಾದರೂ 
ಗಾಯವಾಗಿ ರಕ್ತ ಬರುತ್ತಿದ್ದರೆ 
ವ್ರ ಚಿತ್ರದಲ್ಲಿರುವಂತೆ ತೋಳಿನ 
ಒಂದು ಪಕ್ಕದಲ್ಲಿ ಹೆಬ್ಬೆರಳನ್ನು 
ಮತ್ತೊಂದು ಪಕ್ಕದಲ್ಲಿ ಮಿಕ್ಕ 
ಬೆರಳುಗಳನ್ನಿಟ್ಟು ಅದುಮಬೇಕು 


ಗಿ೨೨ 


ತೊಡ್ಕೆ ಮೊಳಕಾಲು ಅಥವಾ 
ಕಾಲಿನಲ್ಲಿ ಗಾಯವಾಗಿ ರಕ್ತಸೋರಿ 
ದರೆ ಈಚಿತ್ರದಲ್ಲಿರುವಂತೆಕ್ಕೆ 
ಯನ್ನು ರೋಗಿಯ ಮೇಲ್ಲೊಡೆ 
ಯಲ್ಲಿಟ್ಟು ಅದುಮಿ ಹಿಡಿಯಬೇಕು. 





ನಾವೀಗ ಗಾಯಗಳಿಗೆ ಬಟ್ಟಿ ಕಟ್ಟುವ ರೀತಿಯನ್ನೂ ಸಾಧಾರಣ 
ವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. 


ಹಿಂದೆಯೇ ಹೇಳಿದಂತೆ ಕೈಯನ್ನು ಕೊಯ್ದುಕೊಳ್ಳುವುದರಿಂದ, 
ತಲೆಗೆ ಮೈಗೆ ಏನಾದರೂ ತಾಕುವುದರಿಂದ, ಬೀಳುವುದರಿಂದ, ಮೈ 
ಮೇಲೆ ಮರಳುವ ನೀರು ಅಥವಾ ಇನ್ನೇನಾದರೂ ದ್ರವರೂಪದ ವಸ್ತು 
ಗಳನ್ನು ಸುರಿದುಕೊಳ್ಳು ವುದರಿಂದ, ಉಟ್ಟಿರುವ ಬಟ್ಟೆಗೆ ಬೆಂಕಿ ಹತ್ತಿ 
ಕೊಳ್ಳುವುದರಿಂದ ಗಾಯಗಳಾಗುತ್ತವೆ. ಈ ಗಾಯಗಳು ಜೀವಕ್ಕೆ 
ಅಪಾಯಕರವಾಗಿಲ್ಲದಿದ್ದರೆ ಅವು ಕೀತ್ಮು ದೊಡ್ಡ ವಾಗದಂತೆ ಸರಿಯಾದ 
ವೈದ್ಯರಿಂದ ಚಿಕಿತ್ಸೆ ದೊರೆಯುವನರೆಗೆ ಅವು ನಿಷನಿಸದಂತೆ ಗಾಯ 
ಗಳಿಗೆ ಪಟ್ಟಿ ಕಟ್ಟಿ ಬೇಕಾಗುತ್ತದೆ. ಆ ವಿಧಾನವನ್ನು ಇಲ್ಲಿ ಹೇಳಿದೆ, 


ಮೊಳಸಿನಲ್ಲಿ ಅಥವಾ ಮಂಡಿಯಲ್ಲಿ 
ಗಾಯನಿದ್ದರೆ ಈ ರೀತಿಯಲ್ಲಿ ಕಟ್ಟಿನ್ನು 
ಕಟ್ಟಿ ಬೇಕು. ಮೊದಲ ಚಿತ್ರದಲ್ಲಿರುವಂತೆ 
ಪ್ರಾರಂಭಿಸಿ ಎರಡನೆ ಚಿತ್ರದಲ್ಲಿರುವಂತೆ 
ಮುಗಿಸಬೇಕು. 





ಗಿ.೨೩, 
ಅಂ ಗೈ ಯಲಿ ಹುಣಾದರೆ 
ಣಿ ಣ 
ಅನುಸರಿಸುವ ರೀತಿ ಇದು. 
\ ಕಟ್ಟುವ ರೀತಿಯ ಪ್ರಾರಂಭ 
ಮತ್ತು ಕೊನೆಯನ್ನು ಅನುಸರಿ 
y ಸಿದರೆ ಸುಲಭ. 
\ 


ಕಾಲಿನಲ್ಲಿ ಗಾಯವಾದರೆ ಬಟ್ಟೆ 
ಕಟ್ಟುವ ರೀತಿ. ಕಟ್ಟುವ ರೀತಿಯ 
ಸ್ರಾ ಹ ಮತ್ತು ಕೊನೆಯನ್ನು 


ಮ 


ಕ್ಸ ಅಥವಾ ಕಾಲು ತುಂಬಾ ಜಜ್ಜೆ 
ಹೋಗಿದ್ದ ರಿ ಅಥವಾ ಸುಟ್ಟಿದ್ದಕೆ 
ಕಟ್ಟು ವ ರೀತಿ. 


ಗಿ೨೪ 


ಬೆರಳಲ್ಲಿ ಸಣ್ಣ ಗಾಯವಾದರೆ, 
ಅಥವಾ ಕೊಯ್ದುಕೊಂಡರೆ, ಸುಟ್ಟ 


ಬೊಕ್ಕೆ ಎದ್ದರೆ ಬಟ್ಟೆ ಕಟ್ಟುವ ರೀತಿ. 





(ಬ ಡಾ 
AY ಬೆರಳ ತುದಿಯಲ್ಲಿ ಗಾಯ 
ಶಾ ವಾದರೆ ಕಟ್ಟುವ ರೀತಿ. 
ಛು 


ಕವಿಯಲ್ಲಿ, ಕವಿ 
ಯ ಪಕ್ಕದ ಕಪೋಲ 
ದಲ್ಲಿ, ಕೆನ್ನೆಯಲ್ಲಿ, 
ಗಲ್ಲದ ಅಡಿಯಲ್ಲಿ 
ಗಾಯವಾದರೆ, 





೧.೨೫ 


ಕಣ್ಣಿಗೆ ಕಟ್ಟುವ ರೀತಿ. ಒಂದೇ 
ಕಣ್ಣಿಗೆ ಕಟ್ಟ ಬೇಕಾಗಿದ್ದರೆ ಇಲ್ಲಿ ತೋರಿ 
ಸಿರುವ ರೀತಿ ಬಿಡಬೇಕಾದ ಕಣ್ಣಿನ 
ಕಡೆಯ ಭಾಗವನ್ನು ಎತ್ತಿಕಟ್ಟಬೇಕು. 


ಗಲ್ಲದಲ್ಲಿ ಗಾಯವಾದರೆ ಕಟ್ಟುವ 
ರೀತಿ. ಕಟ್ಟುವ ಬಟ್ಟೆಯನ್ನು ಗಲ್ಲದ 
ಭಾಗ ಬಿಟ್ಟು ಮಿಕ್ಕ ಭಾಗದಲ್ಲಿ ಎರಡು 
ಭಾಗ ಮಾಡಿಕೊಳ್ಳ ಬೇಕು. 





ತಲೆಯ ಹಿಂಬಾಗದಲ್ಲಿ ಅಥವಾ 
ಮುಂಭಾಗದಲ್ಲಿ ಗಾಯವಾದರೆ ಈ 
ರೀತಿ ಕಟ್ಟ ಬೇಕು. 





೧.೨೬ 


ಮೂಗಿನಲ್ಲಿ ಗಾಯವಾದರೆ ಈ 
ರೀತಿ ಕಟ್ಟಬೇಕು. ಇಲ್ಲಿ ಬಟ್ಟೆಯ 
ಎರಡು ಕೊನೆಯನ್ನು ಎರಡು 
ಭಾಗ ಮಾಡಿಕೊಳ್ಳ ಬೇಕು. ಕತ್ತಿ 
ನಲ್ಲಾದರೆ ಕೆಳಗಿನ ಚಿತ್ರದಲ್ಲಿರು 
ವಂತೆ ಕಟ್ಟ ಬೇಕು. 





ಎದೆಯ ಮೇಲೆ ಅಥವಾ ಬೆನ್ನು 
ಗಾಯವಾದರೆ ಕಟ್ಟುವ ರೀತಿ. 


ಇದುವರೆಗೂ ಗಾಯಗಳಿಗೆ ಪಟ್ಟ ಕಟ್ಟುವ ಪಾಠವನ್ನು ಹೇಳಿ 
ದ್ಹಾಯಿತು. ಈ ಕಟ್ಟುಗಳನ್ನು ಕಟ್ಟುವಾಗ ಗಮನಿಸಬೇಕಾದ ವಿಷಯ. 
ಗಾಯದಮೇಲೆ ವೈದ್ಯಕೀಯ ಮುಲಾಮನ್ನೋ ಸುಟ್ಟ ಗಾಯವಾಗಿದ್ದರೆ 
ಮೀನೆಣ್ಣೆಯನ್ನೋ ಸವರಿ ಅದರಮೇಲೆ ಕ್ರಿಮಿಶುದ್ಧ ಹತ್ತಿಮೆತ್ತೆಯಿಟ್ಟು 
ಅದರಮೇಲೆ ಗಾಯದ ಆಕಾರಕ್ಕೆ ತಕ್ಕಂತೆ ಕತ್ತರಿಸಿದ ಕ್ರಿ ಮಿಶುದ್ಧವಾದ 
ಬಟ್ಟಿ ಯಿಟ್ಟು ಆಮೇಲೆ ಬಟ್ಟಿ ಕಟ್ಟಿ ಬೇಕು. ಯಾವಯಾವ ಸಂದರ್ಭ 
ದಲ್ಲಿ ಯಾವ ಯಾವ ಮುಲಾಮು ಉಪಯೋಗಿಸಬೇಕೆಂಬುದನ್ನು ವೈದ್ಯ 
ರನ್ನು ಕೇಳಿ ತಿಳಿದುಕೊಳ್ಳ ಬೇಕು. ಇನ್ನು ಬಿದ್ದು ಮೂಳೆ ಹೊರಳಿ 
ದರೆ ಅಥವಾ ಮುರಿದರೆ ಹೇಗೆ ಕಟ್ಟ ಬೇಕೆಂಬುದನ್ನು ನೋಡೋಣ. 

ಮೂಳೆ ಹೊರಳಿದರೆ ಅದು ಎಲ್ಲಿ ಹೊರಳಿರುವುದೋ ಆ ಕೀಲಿ 
ನಲ್ಲಿ ರಕ್ತನಾಳ ಹರಿದಿರುತ್ತವೆ, ನರಗಳು ನೊಂದಿರುತ್ತವೆ. ಅದರಿಂದ 


೧೨೭ 


ವಿಷಯ ಗೊತ್ತಿಲ್ಲದವರು ಸರಿಮಾಡುತ್ತೇವೆಂದು ಇನ್ನೂ ಹೆದಗೆಡಿಸುವ 
ಸಂಭವ ಉಂಟು, ಸಾಧಾರಣವಾಗಿ ಎಲ್ಲರೂ ಸರಿಮಾಡಲು ಪ್ರಯತ್ನ 
ಸಡಬಹುದಾದ ಅಂಗವೆಂದರೆ ಬೆರಳುಗಳು. 


ಬೆರಳು ಕೀಲು ತಪ್ಪಿದಾಗ ಉಳುಕಿದ ಕೈಯನ್ನು ನೆಲದ ಮೇಲಿ 
ಡಿಸಿ ಉಳುಕಿದ ಬೆರಳನ್ನು ಭದ್ರವಾಗಿಹಿಡಿದು ಎಳೆದರೆ ಉಳುಕು ಸರಿ 
ಹೋಗುತ್ತದೆ. ಹಾಗೆ ಮಾಡಿದರೂ ಸರಿಹೋಗದಿದ್ದಲ್ಲಿ ಆ ಪ್ರಯತ್ನ 
ಬಿಟ್ಟು ತಿಳಿದವರಿಂದ ಸರಿಮಾಡಿಸಬೇಕು. 


ಕಳದವಡೆ ಉಳುಕಿ ಬಾಯಿ ಮುಚ್ಚಲಾಗದಂತಾದಾಗ. ಇದು 
ಆಕಳಿಸುವಾಗ, ಸಿಕ್ಕಾಬಟ್ಟೆ ಬಾಯಿ ಬಿಟ್ಟಾಗ, ಅಥವಾ ಏನಾದರು ಗಟ್ಟಿ 
ಪದಾರ್ಥ ಅಗಿಯುವಾಗ, ಅಥವಾ ಸೆಟ್ಟು ಬಿದ್ದು ಆಗಬಹುದು. 
ಉಳುಕಿಸಿಕೊಂಡಿದ್ದವರನ್ನು 
ಒಂದು ಕುರ್ಚಿಯ ಮೇಲೋ 
ಅಥವಾ ಎತ್ತರವಾದ ಸ್ಥಳದಲ್ಲೊ 
ಕೂರಿಸು. ನಿನ್ನ ಹೆಬ್ಬೆರಳಿಗೆ ಚಿತ್ರ 
ದಲ್ಲಿ ತೋರಿಸಿರುವಂತೆ ಬಟ್ಟಿ 
ಸುತ್ತಿಕೊ. ಇಲ್ಲದಿದ್ದರೆ ಆತನ 
ಹಲ್ಲಂದ ಬೆರಳಿಗೆ ನೋವಾದೀತು. 
ಹೆಬ್ಬ ರಳನ್ನು ಬಾಯೊಳಗಿಟ್ಟು ಚಿತ್ರದಲ್ಲಿ ತೋರಿಸಿರುವಂತೆ ಗಲ್ಲವನ್ನು 
ಜಟಾ ಹಡಿ. ತನನ್ನು ಕೆಳಕ್ಕೂ ಆಮೇಲೆ ಹಿಂದಕ್ಕೂ ದವಡೆ 
ಎಲುಬನ್ನು ತಳ್ಳು. ಆಮೇಲೆ ಮೇಲಕ್ಕೆ ತಳ್ಳು. ದವಡೆ ಮುಚ್ಚು ವಂತಾ 
ದಾಗ ಹಲ್ಲುಗಳಿಂದ ನಿನ್ನ ಬೆರಳಿಗೆ a ಎಚ್ಚ ಆದು. 
ಇನ್ನು ನಾವು ದೇಹದ ಮೂಳೆಯು ಮುರಿವಕೆ ಅನುಸರಿಸ 
ಬೇಕಾದ ಚಿಕಿತ್ಸಾಕ್ರಮವನ್ನು ಕೊಂಚಮಟ್ಟಿಗೆ ತಿಳಿಯೋಣ. 
ಮೂಳೆ ಮುರಿದರೆ ಮುರಿದ ಎರಡುಕೊನೆಗಳೂ ಒಂದಕ್ಕೊಂದು 
ದೂರಾಗದಂತೆ ಒಂದರ ಮೇಲೊಂದು ಕೂತುಕೊಳ್ಳದಂತೆ ಆ ಭಾಗ 
ವನ್ನು ಎಚ್ಚರಿಕೆಯಿಂದ ಮುಟ್ಟಿ ನೋಡಿ ಸರಿಮಾಡಬೇಕು. ಈ ಕೆಲಸ 





ಗಿ.೨೮ 


ಮಾಡಲು ಅಸಿ ಪಂಜರದ ವಿಷಯ ಚೆನ್ನಾಗಿ ತಿಳಿದುಕೊಂಡಿರೆಬೇಕು. 
ಇಲ್ಲದಿದ್ದರೆ ಪ್ರಯೋಜನವಿಲ್ಲ. 

ಮುರಿದ ಕೊನೆಗಳನ್ನು ಸೇರಿಸಿಟ್ಟಿಮೇಲೆ ಮತ್ತೆ ಅವುಗಳು 
ಬಿಟ್ಟುಕೊಂಡು ಬೇಕೆ ಬೇರೆಯಾಗದಂತೆ ಇರಲು ಕಟ್ಟ ಬೇಕು. ಹಾಗೆ 
ಕಟ್ಟುವಾಗ ಮೂಳೆ ಮುರಿದಭಾಗದ ಎರಡು ಕಡೆಗೂ ಒಳ್ಳೆಯ ಹತ್ತಿಯ 
ಮೆತ್ತೆಯ ಮೇಲೆ ಆಯಾಯ ಭಾಗಕ್ಕೆ ಬೇಕಾದ ನಯವಾದ ಮತ್ತು 
ತೆಳುವಾದ ಆದರೂ ಬಲವಾಗಿರುವ ದೆಬ್ಬೆಗಳನ್ನು ಉಪಯೋಗಿಸಬೇಕು. 

ಆ ವಿಧಾನವನ್ನು ತೋರಿಸಲು ಇಲ್ಲಿ ಕೆಲವು ಚಿತ್ರಗಳನ್ನು 
ಕೊಟ್ಟಿದೆ. 


ಮುಂಗೈ ಮೂಳೆ ಮುರಿ 
ದರೆ ದೆಬ್ರೆಯನ್ನು ಕಟ್ಟುವ 
ವಿಧಾನ. 


ಮುಂಗೈಯನ್ನು ಮಡಿಸಿದಂತೆ 
ಯೇ ಇಡಬೇಕಾಗಿದ್ದರೆ ಈ ರೀತಿ 
ಕತ್ತಿಗೆ ಮತ್ತು ದೇಹಕ್ಕೆ ಕಟ್ಟ 
, ಬೇಕು. 





ಕ್ಸ ಮೂಳೆ[| ಮುರಿದಾಗ ಪ್ರ 
ರೀಕಿಯ ಕಟ್ಟು ಹಾಕಬೇಕು. 





ಕೈಬೆರಳೊಂದರೆ ಮೂಳೆಯು ಮುರಿ 
ದಾಗ ಈ ರೀತಿ ಕಟ್ಟುಹಾಕಬೇಕು. 


ತೋಳೆಲುಬು ಮುರಿ 
ದಿದ್ದರೆ ಕಟ್ಟುವ ರೀತಿ. 





ಗಾಯಗೊಂಡ ಅಥವಾ ಕಾಯಿಲೆಯಾದ ಮನುಷ್ಯನನ್ನು ಸುರಕ್ಷಿತ 
ವಾದ ಸ್ಥಳಕ್ಕೆ ಸಾಗಿಸುವಾಗ ಆತನಿಗೆ ಆಯಾಸವಾಗದಂತೆ ಸಾಗಿಸಬೇಕು. 
ಹೀಗೆ ಮಾಡಲು ಡೋಲಿ ಅನುಕೂಲವಾದುದು. ಪ್ರತಿಯೊಂದು ಹಳ್ಳಿ 
ಯಲ್ಲಿಯೂ ಒಂದು ಡೋಲಿ ಇರುವುದು ಮೇಲು. ವೈದ್ಯಕೀಯ ಡೋಲಿ 
ದೊರೆಯದಿದ್ದಲ್ಲಿ ಡೋಲಿಯಂತೆಯೇ ಉಪಯೋಗಕ್ಕೆ ಬರುವ ಡೋಲಿ 


ಯನ್ನು ಹತ್ತಿರದಲ್ಲೇ ಸಿಗುವ ಸಾಮಾನುಗಳಿಂದ ಮಾಡಿಕೊಳ್ಳ ಬೇಕು. 


೭ ಅಡಿ ಉದ್ದದ ಎರಡು 
ಬಿದಿರಿನ ದೊಣ್ಣೆಗಳು, ಗಟ್ಟಿ 
ಕಂಬಳಿ ಅಥವ ದುಪ್ಪಟ 
ಯಿಂದ ಡೋಲಿಯನ್ನು 
ಸುಲಭವಾಗಿ ಮಾಡಬಹು 
ದು. ದುಪ್ಪಟಯನ್ನು 
ಮಡಿಸಿ ಹಾಸಿ ಅದರ ಉದ್ದ 

ನೆಯ ಎರಡು ಅಆಂಚಿನಮೇಲೆ ದೊಣ್ಣೆಗಳನ್ಸ್ಟಿಟ್ಟು ಅವುಗಳಮೇಲೆ ಆ 
ದುಪ್ಪಟಯ ಅಂಚನ್ನು ಸುತ್ತಿ ಈ ಚಿತ್ರದಲ್ಲಿ ತೋರುವಂತೆ ಕೊನೆಯಲ್ಲಿ 
ಕಟ್ಟಿ ಉಪಯೋಗಿಸಬಹುದು. 


ಸಕ್‌. ಕ ನ 


ಮಹಡಿಗೆ ಅಥವಾ ಮಹಡಿ 
ಯಿಂದ ಕೆಳಕೈರೋಗಿಯನ್ನು ತರು 
7 §| ವಾಗ ಡೋಲಿಯನ್ನು ಉಪಯೋ 
೬/1. ಗಿಸಲಾಗದಿದ್ದಲ್ಲಿ ತೋಳಿಲ್ಲದ 
ಇ: ಕುರ್ಚಿಯನ್ನು ಡೋಲಿಯಾಗಿ ಈ 
~ ಚಿತ್ರದಲ್ಲಿ ತೋರಿಸಿರುವಂತೆ ಉಪ 
ನ ಯೋಗಿಸಬಹುದು. 






ಅಷ್ಟು ಬಲವಾದ ಗಾಯವಾಗಿರದಿದ್ದಲ್ಲಿ ಆದರೂ ಪ್ರಜ್ಞೆ ತಪ್ಪಿದ್ದ 
ರಾಗಲಿ ಅಥವಾ ನಡೆದು ಶ್ರಮವಾಗಬಾರದ ಸ್ಥಿತಿಯಲ್ಲಿದ್ದರಾಗಲಿ 
ಮೂವರು, ಇಬ್ಬರು ಅಥವಾ ಒಬ್ಬರೇ ರೋಗಿಯನ್ನು ಸಾಗಿಸಬಹುದು. 








ಮೂವರು ರೋಗಿ 
ಯನ್ನು ಈ ರೀತಿಸಾಗಿಸ 
ಬಹುದು. ಆದರೆ ರೋಗಿ 
ಯನ್ನು ಕ್ಸ ಮೇಲೆ 
ಎತ್ತಿಕೊಳ್ಳುವಾಗ ಮೂ 
ವರೂ ಒಂದೇ ಸಾರಿಎತ್ತಿ 
ಕೊಳ್ಳ ಬೇಕು. 


WW 


| ಇಬ್ಬರು ರೋಗಿಯನ್ನು ಸಾಗಿಸುವ 
Ly ರೀತಿ. ಇಬ್ಬರೂ ತಮ್ಮ ಒಂದೊಂದು 
ನ ಕೈಯನ್ನು ಜೋಡಿಸಿ ರೋಗಿಯ ಅಡಿ 
ಯಲ್ಲಿ ಆಶ್ರಯಕೊಟ್ಟು ಮತ್ತೊಂದು 
ಕೈಯನ್ನು ರೋಗಿಯ ಬೆನ್ನಿಗೆ ಆಶ್ರಯ 
ಕೊಟ್ಟು ಸಾಗಿಸಬೇಕು, 


೧೩.೨ 


ಒಬ್ಬನೇ ಇದ್ದಲ್ಲಿ ಪ್ರಜ್ಞೆತಪ್ಪಿದ ರೋಗಿಯನ್ನು 
ನಿಧಾನವಾಗಿ ಮೇಲೆತ್ತಿ ತನ್ನ ಬೆನ್ನ ಮೇಲೆ ಹಾಕಿ 
ಕೊಂಡು ಹೋಗಬೇಕು. 





ಈ ಚಿತ್ರದಲ್ಲಿ ತೋರಿಸಿರುವಂತೆ ಕೆಳಗೆ 
ಬಗ್ಗಿ ರೋಗಿಯನ್ನು ಹೆಗಲ ಮೇಲೆತ್ತಿ 
ಕೊಂಡ, 





೧೩೩ 


ಆ ಮೇಲೆ ಈ ಚಿತ್ರದಂತೆ 
ನೆಟ್ಟಿಗೆನಿಂತು ರೋಗಿಯನ್ನು 
ಸಾಗಿಸಬಹುದು. 





ಇಷ್ಟು ಹೇಳಿದ ಮೇಲೆ ಇನ್ನು ಒಂದೆರಡು ವಿಷಯ ಹೇಳಿ 
ಪ್ರಥಮ ಚಿಕಿತ್ಸೆ ವಿಷಯ ಮುಗಿಸೋಣ. 

ಒಮ್ಮೊಮ್ಮೆ ಮಕ್ಕಳು ಮೂಗಿನೊಳಕ್ಕೆ ಗುಂಡಿಯನ್ನೊ ಇಲ್ಲವೆ 
ಬಳಪದ ತುಂಡನ್ನೊ ಇನ್ನೇನಾದರೂ ಸಾಮಾನನ್ನೊ ತಳ್ಳಿಕೊಂಡು 
ಬಿಡುತ್ತವೆ. ಅದು ಕೆಗೆ ಸಿಕ್ಕದಷ್ಟು ಒಳಗೆ ಹೋಗಿಬಿಟ್ಟಿದ್ದರೆ ಮೂಗಿ 
ನಿಂದ ಉಸಿರು ಜೋರಾಗಿಬಿಟ್ಟರೆ ಹೊರಗೆ ಬಂದೀತು. ಹಾಗಾಗದಿದ್ದಲ್ಲಿ 
ಕೂಡಲೆ ವೈದ್ಯರಿಗೆ ತೋರಿಸಬೇಕು. ಇಲ್ಲದಿದ್ದಲ್ಲಿ ಅದು ಶ್ವಾಸನಾಳದಲ್ಲಿ 
ಳಿದು ಅನಾಹುತ ವೆಸಗೀತು. 

ಕಿವಿಯಲ್ಲಿ ಹಾಗೆ ಏನಾದರೂ ಒಳಗೆ ಹೋದರೆ ನಾವು ತೆಗೆಯು 
ವುದಕ್ಕೆ ಹೊರಡಬಾರದು. ಏನಾದರೂ ಹುಳು ಒಳಗೆ ಹೋಗಿ ಅವಾಂತರ 
ಮಾಡುತ್ತಿದ್ದರೆ ಎಳ್ಳೆಣ್ಣೆಯನ್ನೋ ಕೊಬ್ಬರಿಎಣ್ಣೆಯನ್ನೊ ಇಲ್ಲ ಉಪ್ಪು 
ನೀರನ್ನೋ ಕಿವಿಯೊಳಗೆ ಬಿಟ್ಟರೆ ಹುಳು ಸಾಯುತ್ತದೆ. ಸತ್ತ ಹುಳು 
ವನ್ನು ವೈದ್ಯರಿಂದ ಹೊರಗೆ ತೆಗೆಸಬಹುದು. 

ಕಿವಿಯಲ್ಲಿ ಯಾವುದೋ ಕಾರಣದಿಂದ ನೋವಾದರೆ ಅದಕ್ಕೆ 
ಯಾರ್ಯಾರು ಏನೇನು ಹೇಳಿದರೆ ಅದನ್ನು ಹುಯ್ಯಬಾರದು. ಅದರಿಂದ 


೧೩೪ 


ಕಿನಿಯ ತಮ್ಮಟಿ ಕೆಟ್ಟು ಕಿವುಡಾದೀತು. ವೈದ್ಯರಿಗೆ ತೋರಿಸುವವರಗೆ 
ನೋವು ಕಡಿಮೆ ಮಾಡಿಕೊಳ್ಳ ಬೇಕಾಗಿದ್ದರೆ ಬಿಸಿನೀರಿನ ಶಾಖ ಅಥವಾ 
ಮಂಜುಗಡ್ಡೆಯ ತಂಡಿಯನ್ನು ಕೊಟ್ಟರೆ ಗುಣವಾದೀತು. ಅದಿಲ್ಲದಿದ್ದರೆ 
ಬಿಸಿಯಾದ ಕೆಲವು ಹನಿ ಗ್ಲಿಸರಿನ್‌ ಹಾಕಿದರೆ ನೋವು ಕಡಮೆ 
ಆಗುತ್ತದೆ. 


ಅನೇಕ ತಡವೆ ಕಣ್ಣಿಗೆ ಕಸ್ಮ ದೂಳು 


ಹಾ ಬಿದ್ದು ಬಹಳ ತೊಂದರೆ ಕೊಡುತ್ತದೆ. 
ಇರ್ವ ಆಗ ಉಜ್ಜಬಾರದು. ಸಾಧಾರಣವಾಗಿ 
ಶಿಲಾ ಕಣ್ಣನ್ನು ಮುಚ್ಚಿ ತೆಗೆಯುತ್ತ ಹೋದರೆ 


ಕಣ್ಣಿಗೆ ಬಿದ್ದ ವಸ್ತುವನ್ನು ಕಣ್ಣೀರು 
ಕೊಚ್ಚಿಕೊಂಡು ಹೊರಗೆ ಬರುತ್ತದೆ. 
ಭಾಷ್‌ ಹಾಗಾಗದೆ ಆ ವಸ್ತು ರೆಪ್ಪೆಯಲ್ಲಿ ಸಿಕ್ಕಿ 
ಬಿಟ್ಟರೆ ಆಗ ರೆಪ್ಪೆಯನ್ನು ಎಳೆದು ಆ 
ವಸ್ತುವನ್ನು ಮಡಿಯಾದ ಬಟ್ಟಿಯ ತುದಿಯಿಂದ ತೆಗೆಯಬೇಕು. 
ಮೇಗಳ ರೆಫ್ರೆಯಲ್ಲೇ ಕಸ ಕಚ್ಚಿದರೆ ಈ ಚಿತ್ರದಲ್ಲಿ ತೋರಿಸಿರುವಂತೆ 
ಒಂದು ಸಣ್ಣ ಕಡ್ಡಿಯನ್ನು ತೆಗೆದುಕೊಂಡು ಮೇಲು ರೆಪ್ಪೆಯ ಮಧ್ಯದ 
ಲ್ಲಿಟ್ಟು ಆ ರೆಪ್ಪೆಯ ಕೊನೆಯನ್ನು ಹಿಡಿದು ಮೇಲೆತ್ತಿದರೆ ರೆಪ್ಪೆ ಮಡಚಿ 
ಕೊಳ್ಳುತ್ತದೆ. ಆಗ ಆ ಕಸವನ್ನು ಬಟ್ಟೆಯ ಕೊನೆಯಿಂದ ಸುಲಭವಾಗಿ 
ತೆಗೆಯಬಹುದು. ಹಾಗೆ ಮಾಡಿದರೂ ಕಸ ಸಿಗದೆ ರೆಪ್ಪೆಯ ಬುಡಕ್ಕೆ 
ಕಸ ಸೇರಿದ್ದಲ್ಲಿ ಒಂದು ತೊಟ್ಟಿ ಯಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದ 
ರೊಳಗೆ ಮುಖ ಮುಳುಗಿಸಿ ನೀರಲ್ಲಿ ಕಣ್ಣನ್ನು ಮುಚ್ಚಿ ತೆಗೆದರೆ ಕಸ 
ಹೊರಗೆ ಬರುವುದು. ಹಾಗೆ ಮಾಡದೆ ಕಣ್ಣು ಜ್ಜಿ ಬಿಟ್ಟರೆ ಕಸ ಕಣ್ಣೊಳಗೆ 
ಗಾಯ ಮಾಡಿ ಅದರೊಳಗೆ ಸೇರಿಕೊಂಡುಬಿಟ್ಟರೆ ತುಂಬ ಅಪಾಯ. 





೧೩೫ 


ಹಾವು: ನಮ್ಮ ದೇಶದಲ್ಲಿ ಹಾವು 
ಕಡಿದು ಸಾವಿರಾರು ಜನರು ಸಾಯು 
ತ್ತಾರೆ. ವಿಷದ ಹಾವುಗಳಲ್ಲೆಲ್ಲ ನಾಗರ 
ಹಾವು ತುಂಬ ಕೆಟ್ಟ ದ್ದು. ಹಾವು ಸ ಸಾಧಾ 
ರಣವಾಗಿ ಕಾಲು ಮತ್ತು ಕೈಯಲ್ಲಿ ಕಚ್ಚು 
ತ್ತದೆ ಆದುದರಿಂದ bo 
| ಕು ಕಡೆ ಎಚ್ಚರಿಕೆಯಿಂದ ನಡೆದು ಹೋಗ 
ಬೇಕು. ರಾತ್ರಿ ಘೂ ದೀಪವಿಲ್ಲದೆ ಜೂ ಕೈಯನ್ನೇ 
ನಾದರು ನೆಲದ” ಬಳಿ ತರಬೇಕಾದ ಸಂದರ್ಭ ಬಂದರೆ ಎಚ್ಚರಿಕೆಯಿಂದ 
ನೋಡಿ ಆ ಮೇಲೆ ಹಾಗೆ ಮಾಡಬೇಕು. ಹಾವಿಗೆ ಎರಡು ವಿಷದ ಹಳ್ಲಿ 
ರುತ್ತವೆ. ಅದು ಕಚ್ಚಿದಾಗ ಆ ಎರಡು ಹಲ್ಲನ್ನು ಚರ್ಮದಲ್ಲಿ ಊರಿ 
ತೂತು ಮಾಡಿ ಆ ಮೇಲೆ ವಿಷವನ್ನು ಬಿಡುತ್ತದೆ. ಆ ವಿಷ ರಕ್ತದಲ್ಲಿ 
ಸೇರಿ ಬಹಳ ಬೇಗನೆ ಸಾವನ್ನು ತರುತ್ತದೆ. ಕಡಿತ ಮಲಿನರಕ್ತನಾಳ 
ದಲ್ಲಿ ದೂರಿ ವಿಷ ಅದರಲ್ಲಿ ಸೇರದಿದ್ದರೆ ಕೂಡಲೆ ಪ್ರಥಮ ಚಿಕಿತ್ಸೆ 
ಮಾಡಿ ಬಹು ಮಂದಿಯನ್ನು ಉಳಿಸಬಹುದು. 
ಹಾವು ಕಚ್ಚಿದವರು. ಮಲಗ 
ಬೇಕು. ಅವರು ತಿರುಗಾಡಲೇ 
ಕೂಡದು. ಕಚ್ಚಿ ದ್ದು ವಿಷದ 
ಹಾವಲ್ಲವೆಂದು ಆಸರ ಥೈ ರ್ಯ 
ಹೇಳಿ ಗಾಬರಿಗೊಳ್ಳ ದಂತೆ ಬ 
ಬೇಕು. ಕಚ್ಚಿದ ಸ್ಥಳಕ್ಕೆ ಸ್ವಲ್ಪ 
ಮೇಲೆ ಈ ಚಿತ್ರ ದಲ್ಲಿ ಕಾಣಿಸುವಂತೆ 
ಬಟ್ಟೆ ಕಟ್ಟಿ ಈ ಸಂದಿನನ್ಲಿ ಒಂದು 
ಕಡ್ಡಿ ಇಟ್ಟು ತಿರುಗಿಸಿ RIN oN ವಿಷ ರಕ್ತದಲ್ಲಿ 
ಜಸತ] ಕಡಿಮೆಯಾಗುತ್ತದೆ. ಈ ಬಿಗಿತವನ್ನು ಇಪ್ಪತ್ತು ನಿಮಿಷ 
ಕ್ಟೊಮ್ಮೆ ಸಡಲಿಸಿ ಮತ್ತೆ ಬಿಗಿಮಾಡಬೇಕು. ಬಿಗಿ ಎಂದರೆ ಕೆಳಭಾಗಕ್ಕೆ 
ರಕ್ತವೇ ಚಲಿಸದಷ್ಟು ಬಿಗಿಯಬಾರದು. 








೧೩೬ 


ಆಮೇಲೆ ಹಾವಿನ ಹೆಲ್ಲೂರಿ ಗಾಯವಾಗಿರುವ ಕಡೆ ಆ ಗಾಯದ 
"ಮೇಲೆ ಬರುವಂತೆ « ಈ ರೀತಿ ಹರಿತವಾದ ಚಾಕುವಿನಿಂದ ಗಾಯ 
ಮಾಡಬೇಕು. ಈ ಗಾಯದ ಆಳ ಕಿ ಅಂಗುಲ ಉದ್ದ $ ಅಂಗುಲವಿದ್ದರೆ 
ಸಾಕು. ಗಾಯಮಾಡುವ ಚಾಕುವಿನ ಅಲಗನ್ನು ಬೆಂಕಿಕಡ್ಡಿ ಹಚ್ಚಿ ಆ 
ಬೆಂಕಿಯಿಂದಸುಟ್ಟರೆ ಒಳ್ಳೆ ಯದು. ಹೀಗೆ ಕತ್ತರಿಸಿದಮೇಲೆ ಆಗಾಯದ 
ಹತ್ತಿರ ಬೆರಳು ಅದುಮಿ ರಕ್ತ ಹೊರಗೆ ಬರುವಂತೆ ಮಾಡಬೇಕು. ರಕ್ತ 
ತುಂಬ ಸುರಿಯಲು ಪ್ರಾರಂಭಿಸಿದರೆ ಆ ಗಾಯವನ್ನು ಬೆರಳಿನಿಂದ 
ಮುಚ್ಚಿ ರಕ್ತಸ್ರಾವವನ್ನು ತಡೆಯಬೇಕು. ಆ ರೋಗಿಯನ್ನು ಬೇರೆ 
ಕಡೆಗೆ ಸಾಗಿಸಬೇಕಾದರೆ ನಡೆಸಬಾರದು. ಡೋಲಿಯಲ್ಲಿ" ಇಲ್ಲವೆ ಎತ್ತಿ 
ಕೊಂಡು ಸಾಗಿಸಬೇಕು. 

ಸರಿಯಾದ ಚಿಕಿತ್ಸೆ ನಡೆಸುವ ವೈದ್ಯ ಸಿಕ್ಕದಿದ್ದಲ್ಲಿ ಆ ಗಾಯದ 
ಮೇಲೆ ಚಿತ್ರದಲ್ಲಿ ತೋರಿಸಿರುವಂತೆ ರಕ್ತವನ್ನು ಎಳೆಯುವ ಯಂತ್ರ 
ನಿಟ್ಟು ವಿಷತುಂಬಿದ ರಕ್ತವನ್ನು ಎಳೆಯುವಂತೆ ಮಾಡಬೇಕು. ಹಾಗೆ 
ಮಾಡಲು ಯಂತ್ರದ ಸಹಾಯವಿಲ್ಲದಿದ್ದಲ್ಲಿ ಬಾಯಿಂದಲೇ ಆ ರಕ್ತ 
ವನ್ನು ಹೀರಿ ಉಗಳಬೇಕು. ಬಾಯಿಂದ ಹೀರಿದ ರಕ್ತ ಹೊಟ್ಟಿ ಯೊಳಗೆ 
ಹೋಗದಂತೆ ಎಚ್ಚರಿಕೆಯಿಂದಿರಬೇಕು. 

ಇತರ ವಿಷಯಗಳು 





ಗಾಯಗಳಿಗೆ ಔಷಧಿ ಹೆಚ್ಚುವುದಕ್ಕೆ ಮೊದಲು ಅವುಗಳನ್ನು 
ಕ್ರಿಮಿ ಶುದ್ಧಗೊಳಿಸುವುದು ಮುಖ್ಯ. ಹಾಗೆ ಮಾಡಲು ಹೈಡ್ರೊಜಿನ್‌ 
ಪರ್‌ಆಕ್ಸೈಡ್‌ ಉಪಕಾರಿ. 

ಹೈಡ್ರೊರ್ಜಿಸರ್‌ಆಕ್ಸೈಡ್‌ ನೀರಿನಂತೆ ಕಾಣುತ್ತದೆ. ಆದರೆ 
ಹುಣ್ಣಿನಮೇಲೆ ಹಾಕಿದಾಗ ನೊರೆ ಏಳುತ್ತದೆ. ಇದರಿಂದ ಆಮ್ಲ ಜನಕ 
ಉಂಟಾಗಿ ಗಾಯವನ್ನು ಚನ್ನಾಗಿ ಶುದ್ಧಿ ಮಾಡುತ್ತದೆ. ಶುದ್ಧಿಯಾದ 
ಮೇಲೆ ಮುಲಾಮು ಅಥವಾ ವ್ಯಾಸಲೈನ್‌, ಬೋರಿಕ್‌ಪುಡಿ ಮೊದಲಾದ 
ಔಷಧಿಗಳನ್ನು ಹಚ್ಚಿದರೆ ಬೇನೆ ಕಡಮೆಯಾಗುವುದರ ಜೊತೆಗೆ ಗಾಯ 
' ಬೇಗನೆ ಮಾಯುತ್ತದೆ. 


೧೩೭ 


ತಾಗು 


Ni 


!| 
ಜಾ 





ಕುದಿಯುವ ದ್ರವ ಸುರಿದುಕೊಂಡೋ ಇಲ್ಲವೆ ಕಾಯ್ದ ತಂತಿಯೋ 
ಸಾಮಾನೋ ಮುಟ್ಟ ಯೋ ಸುಟ್ಟಿ ಕೊಂಡು ಗಾಯವಾದರೆ ಸಹಿಸುವುದು 
ಕಷ್ಟ. ಆ ಗಾಯಗಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳ ಬೇಕು. 
ಮೊದಲು "ಸುಟ್ಟಿ ಭಾಗದಲ್ಲಿ ಬಟ್ಟಿಯಿದ್ದರೆ ತೆಗೆಯಬೇಕು. ಆದರೆ 
ಚರ್ಮವನ್ನು ಮುಟ್ಟಿಲೂ ಬಾರದು; ಬೊಬ್ಬೆ ಬಂದಿದ್ದರೆ ಅದನ್ನು ಒಡೆ 
ಯಲೂ ಬಾರದು. ಆ ಮೇಲೆ ಒಂದು ಚಂಚ ಸೋಡಿಯಂ ಬೈಕಾ 
ರ್ಸೊನೇಟ್‌ ಪುಡಿಯನ್ನು ಒಂದು ತಂಬಿಗೆ ನೀರಿಗೆ ಬೆರಸಿ ಸುಟ್ಟ ಭಾಗ 
ವನ್ನು ತೊಳೆಯಬೇಕು. ಆ ಮೇಲೆ ಗಾಯದ ಮೇಲೆ ಮಾನೆಣ್ಣೆ ಅಥವಾ 
ಸುಟ್ಟ ಗಾಯಕ್ಕೆ ಉಪಯೋಗಿಸಲು ಗೊತ್ತಾದ ಮುಲಾಮು ಸವರಿ 
ಮೇಲೆ ಹತ್ತಿ ಇಟ್ಟು ಪಟ್ಟಿ ಕಟ್ಟಬೇಕು. ಉಟ್ಟಬಟ್ಟಿಗೆ ಬೆಂಕಿ ತಾಕಿ 
ದರೆ ಗಾಬರಿಗೊಳ್ಳದೆ ಉಟ್ಟ ಬಟ್ಟಿ ಯನ್ನು ಮೈಯಿಂದ ಕಿತ್ತು ಬಿಸಾಡ 
ಬೇಕು. ಸಾಧ್ಯವಿದ್ದರೆ ದೂಳಲ್ಲಿ ಹೊರಳಾಡಬೇಕು, ಗಾಬರಿಗೊಂಡು 
ಅತ್ತಿಂದಿತ್ತ ಓಡಾಡಿದರೆ ಗಾಳಿ ಬೀಸಿ ಹೆಚ್ಚು ಉರಿಯು ಪ್ರಾರಂಭ 
ವಾಗುತ್ತದೆ, 


೧೩೮ 





ಕುಯ್ದಕೊಂಡೋ ಬಿದ್ದೋ 
ಗಾಯವಾದರೆ ಗಾಯಕ್ಕೆ 
ಐಯೋಡಿನ್‌ ಟಂಚರನ್ನು 
ಹೆಚ್ಚಬೇಕು. ಅದು ಉರಿ 
ಯನ್ನುಂಟುಮಾಡುತ್ತದೆ. 
ಮೊಖಕೊಕ್ಳ ರಿಸಿ ಹಲ್ಲುಮುರಿ 
ಕಚ್ಚುವಂತಾಗುತ್ತದೆ. ಆದರೆ 
ಆಮೇಲೆ ಅದರಿಂದ ಸುಖವಾ 
ಗುತ್ತದೆ. ಗಾಯದಲ್ಲಿ ಸೇರಿರ 
ಬಹುದಾದ ವಿಷಕ್ರಿಮಿಗಳು 
ನಾಶವಾಗಿ ಗಾಯ ಬೇಗ ವಾ 
ಸಿಯಾಗುತ್ತದೆ. 


ಕಣಜ ಜೇನುಹುಳ ಅಥವಾ ಆ ಬಗೆಯ ಹುಳುಗಳು ಚುಚ್ಚಿದಾಗ 
ಅಥವಾ ಕಚ್ಚಿದಾಗ ಸಹಿಸಲಾಗದ ನೋವಾಗುತ್ತದೆ. ಹಾಗೆ ನೋವಾದ 
ಸ್ಥಳದಲ್ಲಿ ಅನೋಸಿಯನನ್ನು ಹಾಕೆ ಪಟ್ರೆ ಕಟ್ಟಿದರೆ ಗುಣವಾಗುತ್ತದೆ. 





ತ. 
ಹನ 
1ರ 
! HEA Kk 
MAG 


ತ 





ಸಾಧಾರಣ ಕಣ್ಣು ಬೇನೆ 
ಬಂದಾಗ ಕಾಯಿಸಿ ಅರಿಸಿದೆ 
ಶುದ್ಧವಾದ ನೀರಿನಿಂದ ಕಣ್ಣು 
ತೊಳೆದು ಆರ್ಲಿರಲ್‌ಟಸಧಿಯ 
ಜ 
ಹನಿಗಳನ್ನು ಕಣ್ಣೊಳಗೆ 


ಹಾಕಿದರೆ ವಾಸಿಯಾಗುತ್ತದೆ. 


೧೩೯ 


ಸಾಧಾರಣ ಗಂಟಲು ನೋ 
ವು ಬಂದರೆ ಗಂಟಲು ಕಟ್ಟ 
ದರೆ ಧ್ವನಿ ಕೆಟ್ಟರೆ ಆಗ 
ಚುಟಿಕೆಪೊಟಾಸಿಯಂಪರ್ಯ್ಕಾಂ 
ಗಿನೇಟ್‌ ಪುಡಿಯನ್ನು ಒಂದು 
ಲೋಟ ನೀರಿನಲ್ಲಿ ಹಾಕಿ 
ಚೆನ್ನಾಗಿ ಕಲಕಿ ಆ ದ್ರಾವಣ 
ವನ್ನು ಬಾಯಲ್ಲಿ ತುಂಬಿ ಚಿ 
ತ್ರದಲ್ಲಿ ತೋರಿಸುವಂತೆಬಾಯಿ 
ಮೇಲೆತ್ತಿ ಗಂಟಲಲ್ಲಿ ಕಲಕಿ 
ಮುಕ್ಕಳಿಸಿ ಉಗಳಬೇಕು. 


ಉಪ್ಪಿನ ಬಿಸಿದ್ರಾವಣನನ್ನು ಹೀಗೆ ಮುಕ್ಕ ಳಿಸಲು ಉಪಯೋಗಿಸ 
ಬಹುದು. ಇದರಿಂದ ಬೇನೆ ಕಡಮೆಯಾಗುತ್ತದೆ. 





ಪ್ರಥಮ ಚಿಕಿತ್ಸೆಯ ಸಂಕ್ಷೇಪ 
ಪ್ರತಿಯೊಂದು ಮನೆಯಲ್ಲೂ ಮಕ್ಕಳು ದೊಡ್ಡೆ ವರು ಸಣ್ಣಿ, ದೊಡ್ಡ ಅಪ 
ಘಾತಕ್ಕೆ ಒಳಗಾಗುವುದುಂಟು, ಕೈಕುಯ್ದುಕೊಂಡ್ಕೊ ಅಟ್ಟಿದ ಮೇಲಿಂದ 
ಬಿದ್ದೊ, ಹಂತದಿಂದ ಜಾರಿ ಉರಿಳಿಯ್ಕೊ ಒನ್ಮೊಮ್ಮೆ ನೀರಿನಲ್ಲಿ ಮುಳಿಗಿಯೊ 
ಅನಾಹುತ ಸಂಭನಿಸುವುದುಂಟು, ಇಂತಹ ಎಲ್ಲ ಸಂದರ್ಭಗಳಲ್ಲೂ ಡಾಕ್ಟರ 
ಚಿಕಿತ್ಸೆ ದೊರಕಲು ಅಸಾಧ್ಯವಾಗಬಹುದು, ಅಲ್ಲದೆ ಡಾಕ್ಟರು ಬರುವವರೆಗೆ 
ಹಾಗೆಯೇ ಬಿಟ್ಟರೆ ಬೇನೆ ನಿಷನಿಸಬಹುದು, ಅಂತಸ ಸಂದರ್ಭಗಳಲ್ಲಿ ಕೂಡಲೆ 
ಮಾಡಬಹುದಾದ ಚಿಕಿತ್ಸೆಗೆ ಪ್ರಥಮ ಚಿಕಿತ್ಸೆ ಎಂದು ಹೆಸರು, 
ಪ್ರತಿಯೊಂದು ಮನೆಯಲ್ಲೂ ಒಂದು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇರಬೇಕು. 
ಸಾಧಾರಣವಾಗಿ ಎಲ್ಲರೂ ಪ್ರಥಮ ಚಿಕಿತ್ಸಾಕ್ರಮವನ್ನು ಅರಿತವರಿಂದ ತಿಳಿದು 
ಕೊಳ್ಳಬೇಕು, ಬರೀ ಓದಿದರೆ ಸಾಲದು, ಪ್ರಥಮ ಚಿಕಿತ್ಸೆಯಲ್ಲಿ ಯಾವ 
ಯಾವ ಸಾಮಾನನ್ನು ಯಾನ ಯಾನ ಸಂದರ್ಭದಲ್ಲಿ ಉಪಯೋ(ಗಿಸಬೇಕೆ ೦ಂಬು 
ದನ್ನು ಚನ್ನಾಗಿ ತಿಳಿದುಕೊಳ್ಳ ಬೇಕು. 


